ಕರ್ನಾಟಕ ವಿಧಾನ ಪರಿಷತ್‌ 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1738 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ 
pe ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 23.03.2020 
ಉತ್ತರಿಸುವ ಸಜಿವರು | ಹಿಂದುಳಿದ ವರ್ಗಗಳ ಕಲ್ಯಾಣ ಸಜಿವರು 
ಕ್ರ. ಪುಶ್ನೆ ಉತ್ತರ 
ಸಂ 


(ವಿವರ ನೀಡುವುದು) 


ಅಭಿವೃದ್ದಿಗಾಗಿ ಸರ್ಕಾರ 
ಜಾರಿಗೊಳಿಸಿರುವ  ಯೋಜನೆಗಳಾವುವು; 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿಯಲ್ಲಿ 
ಬರುವ ಯೋಜನೆಗಳ ವಿವರವನ್ನು ಅನುಬಂಧ-1 ರಲ್ಲಿ 
ಲಗತ್ತಿಸಿದೆ. 

ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 

ಅಭಿವೃದ್ದಿ ನಿಗಮ 

ಹಿಂದುಳಿದ ವರ್ಗಗಳ ಜನರಿಗಾಗಿ ಈ ಕೆಳಕಂಡ 
ಯೋಜನೆಗಳನ್ನು ಅನುಷ್ಠಾಸಗೊಳಿಸಲಾಗುತ್ತಿದೆ. 

. ಚೈತನ್ಯ ಸಹಾಯಧನ. 


1 

2. ಡಿ.ದೇವರಾಜ ಅರಸು ಸ್ವಯಂ ಉದ್ಯೋಗ ಸಾಲ. 

3. ಕಿರುಸಾಲ. 

4. ಅರಿವು-ಶೈಕ್ಷಣಿಕ ಸಾಲ. 

5, ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ 
ವ್ಯಾಸಂಗಕ್ಕೆ ಬಡ್ಡಿ ರಹಿತ ಸಾಲ. 

6. ಗಂಗಾ ಕಲ್ಯಾಣ ನೀರಾವರಿ. 

7. ಸಾಂಪ್ರದಾಯಿಕ ' ವೃತಿದಾರರ ಹಾಗೂ 
ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು. 


ಕರ್ನಾಟಿಕ ಉಪ್ಪಾರ ಅಭಿವೃದ್ನ ನಿಗಮ ನಿಯಮಿತ 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮದಿಂದ ಉಪ್ಪಾರ | 
ಮತ್ತು ಇದರ ಉಪ ಜಾತಿಗಳ ಅಭಿವೃದ್ಧಿಗಾಗಿ ಈ ಕೆಳಕಂಡ 
ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 


1. ಸಯಲ ಉದ್ಯೋಗ ಸಾಲ ಯೋಜನೆ:- ಉಪ್ಪಾರ 
ಸಮುದಾಯದವರ ಸ್ವಯಂ ಉದ್ಯೋಗಕ್ಕೆ. ಕೈಗೊಳ್ಳುವ 
ಆರ್ಥಿಕ ಚಟುವಟಿಕೆಗಳಿಗೆ ಗರಿಷ್ಠ ರೂ.೭0೦ಲಕ್ಷಗಳವರೆಗೆ 
ಆರ್ಥಿಕ ನೆರವು ಒದಗಿಸುವುದು. . i 
2೫ ಅರಿವು ಶೈಕ್ಷಣಿಕ ಸಾಲ ಯೋಜನೆ: ಉಪ್ಪಾರ 
ಸಮುದಾಯದ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್‌ಗಳಲ್ಲಿ 
ಉನ್ನತ ವ್ಯಾಸಂಗ ಮಾಡಲು ಶೇ2ರ ಬಡ್ಡಿ ದರದಲ್ಲಿ 
ವಾರ್ಷಿಕ ರೂ.1.00ಲಕ್ಷಗಳಂತೆ ಕೋರ್ಸನ ಅವಧಿಗೆ 
ರೂ.400 ಲಕ್ಷದಿಂದ ರೂ.500 ಲಕ್ಷಗಳವರೆಗೆ ಸಾಲ 
ಒದಗಿಸಲಾಗುವುದು. | 

3) ಗಂಗಾ ಕಲ್ಯಾಣ ನೀರಾವರಿ ಯೋಜನೆ:- ಉಪ್ಪಾರ 
ಸಮುದಾಯದ ಸಣ್ಣ ಮತ್ತು ಅತಿ ಸಣ್ಣ ರೈತರ 
ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು. 
ಫಟಕ ವೆಚ್ಚ ರೂ250 ಲಕ್ಷಗಳಲ್ಲಿ ರೂ.೭00 ಲಕ್ಷ 
ಸಹಾಯಧನ ಹಾಗೂ ರೂ.50000/- ಸಾಲ ವಾಗಿರುತ್ತದೆ. 


ಸಿ 


-2- 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮದಿಂದ 
ಬೆಸ್ತ, ಕೋಳಿ, ಕಬ್ಬಲಿಗ ಮೊಗವೀರ, ಗಂಗಾಮತ ಮತ್ತು 
ಇದರ ಉಪ ಜಾತಿಗಳ ಅಭಿವೃದ್ಧಿಗಾಗಿ ಈ ಕೆಳಕಂಡ 
ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 

1 ಸ್ವಯಂ ಉದ್ಯೋಗ ಸಾಲ ಯೋಜನೆ:- ಬೆಸ್ತ, ಕೋಳಿ, 
ಕಬೃಲಿಗ ಮೊಗವೀರ ಸಮುದಾಯದವರ ಸ್ಪಯಂ 
ಉದ್ಯೋಗಕ್ಯೆ ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳಿಗೆ ಗರಿಷ್ಠ 
ರೂ.200ಲಕ್ಷಗಳವರೆಗೆ ಆರ್ಥಿಕ ನೆರವು ಒದಗಿಸುವುದು. 

೫) ಅರಿವು ಶೈಕ್ಷಣಿಕ ಸಾಲ ಯೋಜನೆ: ಬೆಸ್ತ, ಕೋಳಿ, 
ಕಬೃಲಿಗ ಮೊಗವೀರ ಸಮುದಾಯದ ವಿಬ್ಯಾರ್ಥಿಗಳು 
ವೃತ್ತಿಪರ ಕೋರ್ಸ್‌ಗಳಲ್ಲಿ ಉನ್ನತ ವ್ಯಾಸಂಗ ಮಾಡಲು 
ಶೇ2ರ ಬಡ್ಡಿ ದರದಲ್ಲಿ ವಾರ್ಷಿಕ ರೂ.100ಲಕ್ಷಗಳಂತೆ 
ಕೋರ್ಸ್‌ನ ಅವಧಿಗೆ ರೂ.40೦0 ಲಕ್ಷದಿಂದ ರೂ.5.00 
ಲಕ್ಷಗಳವರೆಗೆ ಸಾಲ ಒದಗಿಸಲಾಗುವುದು. 

3) ಗಂಗಾ ಕಲ್ಯಾಣ ನೀರಾವರಿ ಯೋಜನೆ:- ಬೆಸ್ತ, ಕೋಳಿ, 
ಕಬೃಲಿಗ, ಮೊಗವೀರ ಸಮುದಾಯದ ಸಣ್ಣ ಮತ್ತು ಅತಿ 
ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ 
ಒದಗಿಸಲಾಗುವುದು. ಘಟಕ ವೆಚ್ಚ ರೂ.2.50 ಲಕ್ಷಗಳಲ್ಲಿ 
ರೂ.2.00 ಲಕ್ಷ ಸಹಾಯಧನ ಹಾಗೂ ರೂ.50000/- ಸಾಲ 
ವಾಗಿರುತ್ತದೆ. | 


ಆ) 


ತ ಹಮೋಜನೆಗಳದಿ ಫಲಾನುಭವಿಗಳ 
ಆಯ್ಕೆಗೆ ಇರುವ ಮಾನದಂಡಗಳೇನು; 
(ಯೋಜನೆ ವಾರು ವಿವರ ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಹಿಂದುಳಿದ 'ವರ್ಗಗಳ ಕಲ್ಯಾಣ ಇಲಾಖೆಯಡಿಯ 
ಯೋಜನೆಗಳ ಅನುಷ್ಠಾನಕ್ಕೆ ಇರುವ ಮಾಸದಂಡಗಳ 
ವಿವರವನ್ನು www.backwardctasses.kar.nicin ರಲ್ಲಿ 
ಲಗತ್ತಿಸಿದೆ. | 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 


ಅಭಿವೃದ್ದಿ ನಿಗಮ 
ನಿಗಮದ ಮೇಲ್ಕಂಡ ಯೋಜನೆಗಳಲ್ಲಿ 
ಫಲಾನುಭವಿಗಳ ಆಯ್ಕೆಗೆ ಇರುವ ಯೋಜನೆವಾರು 
ಮಾನದಂಡಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಉಪ್ಪಾರ ಅಬಿವೃದ್ದ ನಿಗಮ ನಿಯಮಿತ 


"ಯೋಜನೆಗಳ . ಕಾರ್ಯಕ್ರಮ ಅನುಷ್ಠಾನಕ್ಕೆ 
ಅನುಸರಿಸುತ್ತಿರುವ ಮಾನದಂಡಗಳನ್ನು ಅನುಬಂಧ-2 


1ರಲ್ಲಿ ನೀಡಲಾಗಿದೆ. 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧ ನಿಗಮ 
ಯೋಜನೆಗಳ ಕಾರ್ಯಕ್ರಮ ಅನುಷ್ಠಾನಕ್ಕೆ 
ಅಸುಸರಿಸುತ್ತಿರುವ ಮಾನದಂಡಗಳನ್ನು ಅನುಬಂಧ-2 
ರಲ್ಲಿ ನೀಡಲಾಗಿದೆ. 


ಇ) 


ಫಷ ನರ್ಷಗಳನ್ಲಿ ಈ ಹೋಜನೆಯಡಿ 


ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಮಾಡಿರುವ 
ಅನುದಾನವೆಷ್ಟು; ಖರ್ಚಾಗಿರುವ 
ಅನುದಾನವೆಷ್ಟು: (ತಾಲ್ಲೂಕುವಾರು ವಿವರ 
ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಕಳೆದ 3 ವರ್ಷಗಳಲ್ಲಿ ವಿವಿಧ ಯೋಜನೆಗಳಡಿ ಮಂಡ್ಯ 
ಜಿಲ್ಲೆಗೆ ಬಿಡುಗಡೆ ಮಾಡಿರುವ ಅನುದಾನ ಹಾಗೂ | 
ಖರ್ಚಾಗಿರುವ ಅನುದಾನದ ತಾಲ್ಲೂಸುವಾರು 
ವಿವರವನ್ನು www.backwardclasses.kar.nic.in ರಲ್ಲಿ 
ಲಗತ್ತಿಸಿದೆ. 3 

ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ 

k ಅಭಿವೃದ್ದಿ ನಿಗಮ 
ಕಳೆದ 3 ವರ್ಷಗಳಲ್ಲಿ ಈ ಯೋಜನೆಗಳಡಿ ಮಂಡ್ಯ 
ಜಿಲ್ಲೆಗೆ ಬಿಡುಗಡೆ ಮಾಡಿದ ಅನುದಾನ 
ರೂ.2230.86ಲಕ್ಷಗಳು. ಖರ್ಚಾಗಿರುವ ಅನುದಾನ 
ರೂ.2014.44ಲಕ್ಷಗಳು. '" ತಾಲ್ಲೂಕುವಾರು ವಿವರ 
ಅನುಬಂಧ-3ರಲ್ಲಿ ನೀಡಲಾಗಿದೆ. 


ಉಪ್ಪಾರ ಅಭಿವೃದ್ಧ ನಿಗಮ ನಿಯಮಿತ 
ಕರ್ನಾಟಿಕ ಉಪ್ಪಾರ ಅಬಿವೃದ್ದಿ ನಿಗಮವನ್ನು 
ದಿನಾಂಕ:31-10-2017ರಂದು ಸ್ಥಾಪಿಸಲಾಗಿರುತ್ತದೆ. ಈ 
ಸಮಾಜದವರು ಎಲ್ಲಾ ಕ್ಲೇತ್ರಗಳಲ್ಲೂ ಲಭ್ಯವಿಲ್ಲದೇ 
ಇರುವುದರಿಂದ ಜಿಲ್ಲಾವಾರು ಗುರಿಯನ್ನು 
ನಿಗದಿಪಡಿಸಲಾಗಿರುತ್ತದೆ: 2018-19ನೇ: ಸಾಲಿನಲ್ಲಿ 
ಮಂಡ್ಯ ಜಿಲ್ಲೆಗೆ: ಬಿಡುಗಡೆ ಮಾಡಿರುವ ಅಸುದಾನ, 
ಖರ್ಚಾಗಿರುವ ಅನುದಾನದ ವಿವರ ಈ ಕೆಳಕರಿಡಂತಿದೆ. 

ರುವ ಅನುದಾನ | ವಅನುದಾನ 


ತ. | ವರ್ಷ 
ಸಂ. 
1 2018-19 29.00 21.15 


ಬಿಡುಗಡೆಯಾಗಿ ಖರ್ಚಾಗಿರು 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 


ನಿಜಶರಣ ಅಂಬಿಗೆ ಚೌಡಯ್ಯ ಅಭಿವೃದ್ಧಿ 
ನಿಗಮವನ್ನು ದಿಪಾಂಕ:31-10-2017ರಂದು 
ಸ್ಮಾಪಿಸಲಾಗಿರುತ್ತದೆ. - ಈ ಸಮಾಜದವರು ಎಲ್ಲಾ 
ಕೇತುಗಳಲ್ಲೂ ಲಭ್ಯವಿಲ್ಲದೇ ಇರುವುದರಿಂದ 
ಜಿಲ್ಲಾವಾರು ಗುರಿಯನ್ನು ವನಿಗದಿಪಡಿಸಲಾಗಿರುತ್ತದೆ. 
2018-19ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಗೆ ಬಿಡುಗಡೆ 
ಮಾಡಿರುವ ಅನುದಾನ, ಖರ್ಚಾಗಿರುವ ಅಮಥಧಾಸಡ 
ವಿವರ ಈ ಕೆಳಕಂಡಂತಿದೆ. 


ಕೆ. | ವರ್ಷ ಬಿಡುಗಡೆಯಾಗಿ ಖರ್ಚ್ಟಾಗಿರು 
ಸಂ. ರುವ ಅನುದಾನ | ವಅನುದಾನ 
1 2018-19 29.00 | 21.15 


ಈ) 


ಈ ಯೋಜನೆಗಳ 
ಪಡೆದುಕೊಂಡಿರುವವರು 
(ಫಲಾನುಭವಿಯ ಹೆಸರು 
ವಿಳಾಸಗಳನ್ನು ನೀಡುವುದು) 


ಸದುಪಯೋಗ 
ಯಾರು? 
ಮತ್ತು 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ವಿವಿಧ 
ಯೋಜನೆಗಳ ' ಸದುಪಯೋಗ ಪಡೆದುಕೊಂಡ 
ಫಲಾನುಭವಿಗಳ K ಮಾಹಿತಿಯನ್ನು 
www.backwardclasses.kar.nic.in ರಲ್ಲಿ ನೀಡಲಾಗಿದೆ. 


ಈ ಸೇನೆಗೆಳಗೆ ಆಯ್ಕೆಯಾಗುವ ಹಿಂದುಳದ ವರ್ಗಗಳ ಅಭ್ಯರ್ಥಿಗಳಗೆ ತರಬೇತಿ p £ 
> [ಮೆಜ್ರಕ್‌`ಸಂತರದ " ವಿದ್ಯಾರ್ಥಿಸಿಲಯಗಳಲ್ಲರುವ ವಿದ್ಯಾರ್ಥಿ ಆಗೆ ವೃತ್ತಿ ಮಾರ್ಗದರ್ಶನ ಹಾಗೂ 
ಸ್ಪರ್ಧಾತ್ಕಕ ಪರೀಕ್ಷಾ ಪೂರ್ವ ತರಬೇತಿ ' y 
W ಅಲೆಮಾರಿ ಮತ್ತು ಅರಅಲೆಮಾರಿ ಜನಾಂಗದ ಅಭವೃದ್ಧಿ ಕಾರ್ಯಕ್ರಮಗಳು 


a ಮೆಕ್‌ ಪೊರ್ವ ವಿದ್ಯಾರ್ಥಿಗಳಗೆ ವಿಶೇಷ ಪ್ರೋತ್ಸಾಹಧನ ಗ 
|2| ಮೆಟ್ಟಕ್‌ ನಂತರದ ಪವ್ಯಾರ್ಥಿಗಳಣ ಅರ್ಹತಾ ವಿದ್ಯಾರ್ಥಿವೇತನ 


3 [ಇತ್ತಪ ಶಾರೆಗಳ ಸರ್ಷ್ಪಷಣೆ | | 
| 
EEN 
ಪತಿ ಸಲಲ 2 
|8| ನಿವೇಶನ ಹಂಚಕೆಗಾಗಿ ಜಮೀನು ಖರೀದಿ . ' ಸ A 
[ರ 
ಮಾಡಲಾಗುತ್ತಿರುವ ಆರ್ಥಿಕ ಅಭವೃಧ್ಧಿ ಕಾರ್ಯಕ್ರಮಗಳು A 
) - ನ 


ಸಂದಾದ ವರ್ಗಗಳ ಸಂಘ-ಸಂಸ್ಥೆಗಳು `ಸಡೆಸುವ ಖಾಸಗಿ ಎವ್ಯಾರ್ಥನಎಯಗಾಗೆ ಒಂದು ಬಾರಿಯ 
ಅನುದಾನ ' ' - 


( ದೇವರಾಜ ಅರಸು ಭವನ ನಿರ್ಮಾಣ 


CAUsers\ast-sech-bcw\Downloads\LCQ-1738 (1).docx 
4 


ಅನುಬಂಧ-2 


ವಿಧಾನ. ಪರಿಷತ್‌ ಮಾನ್ಯ ಸದಸ್ಯರಾದ 'ಶ್ರೀ ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೆ ತ್ರ ಇವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1738ಕ್ಕೆ ek 


ನಿಗಮದಿಂದ ಸೌಲಭ್ಯ ಒದಗಿಸಲಾಗುವ ಯೋಜನೆಗಳ ವಿವರ ಹಾಗೂ ಮಾನದಂಡಗಳು ಈ ಕೆಳಕಡಂತಿದೆ. 


1. ಚೈತನ್ಯ ಸಹಾಯಧನ ಯೋಜನೆ: | 
> ಹಿಂದುಳಿದ ವರ್ಗಗಳ ಪ್ರವರ್ಗ-1, 2ಎ. 3ಎ ಮತ್ತು 3ಬಿ ಸೇರಿದವರಾಗಿರಬೇಕು 
(ವಿಶ್ಷಕರ್ಮ ಮತ್ತು ಇದರ ಉಪ ಸಮುದಾಯಗಳು, ಉಪ್ಪಾರ ಮತ್ತು ಇದರ ಉಪ" 
ಸಮುದಾಯಗಳು, ಅಂಬಿಗ ಮತ್ತು ಇದರ ಉಪ ಸಮುದಾಯಗಳು ಮತ್ತು ಮತೀಯ 
ಅಲ್ಲಸಂಖ್ಯಾತರನ್ನು ಹೊರತುಪಡಿಸಿ) ಹಾಗೂ ಕುಟುಂಬದ ವಾರ್ಷಿಕ ವರಮಾನ 
ಗ್ರಾಮಾಂತರ ಪ್ರದೇಶವರಿಗೆ ರೂ.40,000/- ಪಟ್ಟಣ ಪ್ರದೇಶದವರಿಗೆ ರೂ.55,000/-ಗಳ 
ಒಳಗಿರಬೇಕು. i 


> ಬ್ಯಾಂಕ್‌ಗಳ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತದೆ. 


> ಉದ್ದೇಶ: ಕೃಷಿ ಅವಲಂಬಿತ ಚಟುವಟಿಕೆಗಳು, ವ್ಯಾಪಾರ,. ಸೇವಾವಲಯ ಮತ್ತು ಸಾರಿಗೆ 
ವಲಯದ ಉದ್ದೇಶಗಳು. 


> ಸರ್ಕಾರದ ಆದೇಶ ಸಂಖ್ಯೆ ಬಿಸಿಡಬ್ಬ್ಯೂ' 739 ಬಿಎಂಎಸ್‌ 2018, ಬೆಂಗಳೂರು 
ದಿನಾಂಕ:23/10/2018ರಸ್ವಯ ಈ ಯೋಜನೆಯಲ್ಲಿ ಘಟಕ ವೆಚ್ಚ ರೂ.25000/-ಗಳಿಂದ 
ರೂ.5.00ಲಕ್ಷಗಳ ಘಟಕಗಳಿಗೆ ಶೇ.20ರಷ್ಟು ಗರಿಷ್ಟ ರೂ.25000/-ಗಳ ಸಹಾಯಧನ ಮಾತ್ರ 
ನಿಗಮದಿಂದ ಮಂಜೂರು ಮಾಡಲಾಗುವುದು. ಉಳಿಕೆ ಮೊತ್ತ ಬ್ಯಾಂಕ್‌ ಪಾಲಿನ 
ಸಾಲವಾಗಿರುತ್ತದೆ. | FE 

> ಬ್ಯಾಂಕ್‌ ಪಾಲಿನ ಸಾಲಕ್ಕೆ ಬ್ಯಾಂಕ್‌ಗಳಲ್ಲಿ ವಿಧಿಸುವ ಚಾಲ್ತಿಯಲ್ಲಿರುವ ಬಡ್ಡಿದರ. 

» ಆಯಾ ಬ್ಯಾಂಕ್‌ ಶಾಖೆಗೆ ನಿಗದಿಪಡಿಸಿದ ಗುರಿಗೆ 11.25 ಅನುಪಾತದಲ್ಲಿ ಅರ್ಜಿ ಶಿಫಾರಸ್ಸು 
ಮಾಡುವುದು. _ | : 


> ಆಯ್ಕೆ ಸಮಿತಿ: ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಇವರ 
ಅಧ್ಯಕ್ಷತೆಯಲ್ಲಿ ರಚಿಸಿರುವ ಆಯ್ಕೆ ಸಮಿತಿಯ ಮೂಲಕ ಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುವುದು. ee 


>. ಸಹಾಯಧನ. ಮಂಜೂರಾತಿಗೆ ಸಲ್ಲಿಸುವ ಪ್ರಸ್ತಾವನೆಯೊಂದಿಗೆ ಬ್ಯಾಂಕ್‌ ಶಾಖೆಯಿಂದ 


ನೀಡಿರುವ ಮಂಜೂರಾತಿ ಪತ್ರ/ಸಹಾಯಧನ ಕ್ಕೈಂ ಪತ್ರದ ಜೆರಾಕ್ಸ್‌ ಪ್ರತಿಯನ್ನು 
ಕಡ್ಡಾಯವಾಗಿ ಸಲ್ಲಿಸುವುದು. ್ಥ 


. ಡಿ.ದೇವರಾಜ ಅರಸು ಸ್ವಯಂ ಉದ್ಯೋಗ ಸಾಲ ಯೋಜನೆ: - 

> ಹಿಂದುಳಿದ ವರ್ಗಗಳ ಪ್ರವರ್ಗ-1, 2ಎ, 3ಎ ಮತ್ತು ಬಿಗೆ ಸೇರಿದವರಾಗಿರಬೇಕು. 
(ವಿಶ್ವಕರ್ಮ ಮತ್ತು ಇದರ ಉಪ ಸಮುದಾಯಗಳು, ಉಪ್ಪಾರ ಮತ್ತು ಇದರ ಉಪ 
ಸಮುದಾಯಗಳು, : ಅಂಬಿಗ ಮತ್ತು ಇದರ ಉಪ ಸಮುದಾಯಗಳು ಮತ್ತು ಮತೀಯ 
ಅಲ್ಲಸಂಖ್ಯಾತರನ್ನು ಹೊರತುಪಡಿಸಿ) 

"> ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರಿಗೆ ರೂ.40,000/-ಗಳು : 

ಪಟ್ಟಣ ಪ್ರದೇಶದವರಿಗೆ. ರೂ.55,000/-ಗಳ ಒಳಗಿರಬೇಕು. 

ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷದೊಳಗಿರಬೇಕು. 

ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು. ' 


ಈ 'ಹಿಂದೆ ಈಗಾಗಲೇ ನಿಗಮದ ಯೋಜ ನೆಗಳಲ್ಲಿ ಸೌಲಭ್ಯ ಪಡೆದಿರಬಾರದು. 


NE 


ಸಾಲ ಉದ್ದೇಶಗಳು: ಈ ಯೋಜನೆಯಲ್ಲಿ ಕೃಷಿ ಅವಲಂಭಿತ ಚಟುವಟಿಕೆಗಳು, ವ್ಯಾಪಾರ, 
ಚಟುವಟಿಕೆಗಳು ಹಾಗೂ ಸೇವಾ ವಲಯ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ 
ಒದಗಿಸಲಾಗುವುದು. - 


p ಕಿರುಸಾಲ ಯೋಜನೆ: 


> ಸಾಲದ ಉದ್ದೇಶ: ' ಸಣ್ಣ ಪುಟ್ಟ ವ್ಯಾಪಾರ ಚಟುವಟಿಕೆಗಳಾದ ಹಣ್ಣು ವ್ಯಾಪಾರ, ತರಕಾರಿ 
ವ್ಯಾಪಾರ, ಹಾಲು ವ್ಯಾಪಾ ಪಾರ, gd ವ್ಯಾಪಾರ, ಟೇಗಾಫಿ ಸ್ಪಾಲ್‌" ಇತ್ಕಾದಿ ಸಣ್ಣ ಪುಟ 
ವ್ಯಾಪಾರದ ಚಟುವಟಿಕೆಗಳಿಗೆ ಪ್ರತಿ ಸದಸ್ಯರಿಗೆ ಗರಿಷ್ಠ ರೂ.15 .000/-ಗಳ ಆರ್ಥಿಕ ನೆರವು. 


ಬ 


>» ಅರ್ಹತೆ: ಹಿಂದುಳಿದ ವರ್ಗಗಳ ಪ್ರವರ್ಗ-।,' 2ಎ. 3ಎ ಮತ್ತು ಬಿಗೆ 
ಸೇರಿದವರಾಗಿರಬೇಕು. (ವಿಶ್ಷಕರ್ಮ ಮತ್ತು ಇದರ. ಉಪ ಸಮುದಾಯಗಳು, ಉಪ್ಪಾರ 
ಮತ್ತು ಇದರ ಉಪ ಸಮುದಾಯಗಳು, ಅಂಬಿಗ ಮತ್ತು ಇದರ ಉಪ ಸಮುದಾಯಗಳು 
ಮತ್ತು ಮತೀಯ” ಅಲ್ಪಸಂಖ್ಯಾತರನ್ನು ' ಹೊರತುಪಡಿಸಿ) ' 


» ಸಹಾಯಧನ; ಪ್ರಿ ಸದಸ್ಕರಿಗೆ ಗರಿಷ್ಠ ರೂ.5,000/-ಗಳು. 
೫ ಸಾಲದ ಮೊತ್ತ: ಪ್ರತಿ ಸದಸ್ಯರಿಗೆ ಗರಿಷ್ಠ 'ರೂ.10,000/-ಗಳು. 


pT 


pe ಬಡ್ಡಿದರ: ಸ್ವ ಸಹಾಯ ಸಂಘಗಳು ಸಾಲದ ಮೊತ್ತವನ್ನು ವಾರ್ಷಿಕ ಶೇ.4ರ ಬಡ್ಡಿಯೊಂದಿಗೆ 
ನಿಗಮಕೆ ಹಿಂದಿರುಗಿಸಬೇಕಾಗಿರುತ್ತದೆ. ಶೇ.1ರ ಭಾಗ ಬಡ್ಡಿಯನ್ನು ಹೆಚ್ಚುವರಿಯಾಗಿ ಪಡೆದು 
ಸ್ವ-ಸಹಾಯ ಗುಂಪುಗಳ ಸೇವಾ "ಶುಲ್ಕವಾಗಿ ಇಟ್ಟುಕೊಳ್ಳಬಹುದು. | 


ps ಫಲಾನುಭವಿಗಳು ಸ್ವ ಸಹಾಯ ಗುಂಪುಗಳ ಸದಸ್ಯರಾಗಿರಬೇಕು. ಫಲಾನುಭವಿಗಳು 
ಬಿ.ಪಿ.ಎಲ್‌. ಕುಟುಂಬಕ್ಕೆ ಸೇರಿದವರಾಗಿರಬೇಕು. ಸರ್ಕಾರಿ/ಸರ್ಕಾರಿ ಸ್ಥಾಮ್ಯದ ಸಂಸ್ಥೆಗಳಲ್ಲಿ 
ಉದ್ಯೋಗದಲ್ಲಿರಬಾರದು. 


4. ಅರಿವು-ತೈಕ್ಷಣಿಕ ಸಾಲ ಯೋಜನೆ 


> ಸಾಲದ ಉದ್ದೇಶ: ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕಾಭಿವೃದ್ಧಿಗಾಗಿ 
ಆರ್ಥಿಕ ನೆರವು. w 

> ಸಾಲದ ಮೊತ್ತ ವಾರ್ಷಿಕ ರೂ.[.00ಲಕ್ಷಗಳಂತೆ ಕೋರ್ಸ್‌ನ ಅವಧಿಗೆ ಗರಿಷ್ಠ 
ರೂ.4.00ಲಕ್ಷಗಳಿಂದ ರೂ.5.00ಲಕ್ಷಗಳ ವರೆಗೆ ಸಾಲ. 

> ಬಡ್ಡಿದರ: ವಾರ್ಷಿಕ ಶೇ.2ರಷ್ಟು 

> ಅರ್ಹತೆ 


» ಹಿಂದುಳಿದ . ವರ್ಗಗಳ ಪ್ರವರ್ಗ- 2ಎ, 3ಎ ಮತ್ತು. .3ಬಿಗೆ ಸೇರಿದವರಾಗಿರಬೇಕು. 


> 


(ವಿಶ್ವಕರ್ಮ ಮತ್ತು ಇದರ ಉಪ ಸಮುದಾಯಗಳು, ಉಪ್ಪಾರ ಮತ್ತು ಇದರ ಉಪ 
ಸಮುದಾಯಗಳು, ಅಂಬಿಗ, ಮತ್ತು ಇದರ ಉಪ ಸಮುದಾಯಗಳು ಮತ್ತು ಮತೀಯ 
ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ) ಗ 


ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ರೂ.3.50ಲಕ್ಷಗಳ ಮಿತಿಯಲ್ಲಿರಬೇಕು. 


ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ (ಸಿ.ಇ.ಟಿ) ಪ್ರವೇಶ ಪಡೆದಿರಬೇಕು. 


ವ್ಯಾಸಂಗದ ಕೋರ್ಸ್‌ಗಳು: (ಬಿ.ಇ. (ಎಂ.ಬಿ.ಬಿ.ಎಸ್‌. ()ಬಿ.ಯೂ.ಎಂ.ಎಸ್‌., 
(4)ಬಿ.ಡಿ.ಎಸ್‌. (5)ಬಿ.ಎ.ಎಂ.ಎಸ್‌. (6)ಬಿ.ಎಜ್‌.ಎಂ.ಎಸ್‌.: (7)ಎಂ.ಬಿ.ಎ. (8)ಎಂ.ಟೆಕ್‌. 
(ಎಂ.ಇ. (10ಎಂ.ಡಿ. ೦ (ಹೆಚ್‌.ಡಿ. (12)ಬಿ.ಸಿ.ಎ./ಎಂ.ಸಿ.ಎ 
(13)ಎಂ.ಎಸ್‌.ಆಗಿಕಲರ್‌ . (4)ಬಿ.ಎಸ್‌ಸಿ. ನರ್ಸಿಂಗ್‌, (15)ಬಿ.ಫಾರಂ/ಎಂ.ಫಾರಂ 
(1೮ದಿ.ಎಸ್‌ಸಿ. ಪ್ಯಾರಾ ಮೆಡಿಕಲ್‌ (17)ಬಿ.ಎಸ್‌ಸಿ. ಬಯೋ ಟೆಕ್ಕಾಲಜಿ (18)ಬಿ.ಟೆಕ್‌ 
(19)೫.ಪ.ಟಿ. (20)ಬಿ.ವಿ.ಎಸ್‌.ಸಿ/ವಿಂ.ವಿ.ಎಸ್‌.ಸಿ. (21)ಬಿ.ಎನ್‌.ಎಂ. (22)ಬಿ.ಹೆಚ್‌.ಎಮ್‌. 
(23)ಎಂ.ಡಿ.ಎಸ್‌. (24)ಎಂ.ಎಸ್‌.ಡಬ್ಬ್ಲ್ಯೂ  (25)ಎಲ್‌.ಎಲ್‌.ಎಂ. (26)ಎಂ.ಎಫ್‌.ಎ. 
(27)ಎಂ.ಎಸ್‌ಸಿ. ಬಯೋ ಟೆಕ್ನಾಲಜಿ ಮತ್ತು (28)ಎಂ.ಎಸ್‌ಸಿ. ಎಜಿ. 


ಮರುಪಾವತಿ: ಕೋರ್ಸ್‌ ಪೂರ್ಣಗೊಂಡ 4 ತಿಂಗಳ. ನಂತರ 3 ವರ್ಷಗಳಲ್ಲಿ ಮಾಸಿಕ 
ಕಂತುಗಳಲ್ಲಿ ಮರುಪಾವತಿ ಮಾಡುವುದು. 


ಅಭ್ಯರ್ಥಿಗಳ ಆಯ್ಕೆ: ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರವೇಶ 
ಪಡೆದು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳನ್ನು ಹೊರತು ಪಡಿಸಿ, ಇತರೆ ಕೋರ್ಸ್‌ಗಳಲ್ಲಿ 
ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯತ್‌ಗಳ ಮುಖ್ಬ 


ಣ 


ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಜೆಸಿರುವ ಜಿಲ್ಲಾ ಆಯ್ಲೆ ಸಮಿತಿ ಮೂಲಕ 


[2 [3 
ಆಯ್ಕೆ ಮಾಡುವುದು. | 


5. ವಿದೇಶಿ ವಿಶ್ವ ವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಬಡ್ಡಿ ರಹಿತ ಸಾಲ ಯೋಜನೆ: 
> ಉದ್ದೇಶ: ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪಿಹೆಚ್‌.ಡಿ. ಹೋಸ್ಟ್‌ ಡಾಕ್ಟಲ್‌ ಮತ್ತು ಮಾಸ್ಟರ್‌ 


ಡಿಗ್ರಿ ವ್ಯಾಸಂಗಕ್ಕೆ ಪ್ರವೇಶ ಹೊಂದಿದ ಹಿಂದುಳಿದ ವರ್ಗಗಳ ಫುವರ್ಗ.- |, 2ಎ, 3 ಮತ್ತು 
3ಬಿ ವಿದ್ಯಾರ್ಥಿಗಳಿಗೆ , ಬಡ್ಡಿ ರಹಿತ ಸಾಲ. (ವಿಶ್ವಕರ್ಮ "ಮತ್ತು ಇದರ ಉಪ 


' ಸಮುದಾಯಗಳು, ಉಪ್ಪಾರ ಮತ್ತು ಇದರ ಉಪ ಸೆಮುದಾಯಗಳು, ಅಂಬಿಗ ಮತ್ತು 


ಇದರ ಉಪ ಸಮುದಾಯಗಳು ಮತ್ತು ಮತೀಯ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ) 


ಸಾಲದ ಮೊತ್ತ: ವಾರ್ಷಿಕ ಗರಿಷ್ಠ ರೂ.3.50ಲಕ್ಷಗಳಂತೆ 3 ವರ್ಷದ ಅವಧಿಗೆ ಗರಿಷ್ಠ 
ರೂ.10.00ಲಕ್ಷಗಳು. 


ಆದಾಯ ಮಿತಿ: ಅಭ್ಯರ್ಥಿಯ - ಕುಟುಂಬದ ವಾರ್ಷಿಕ ಆದಾಯಮಿತಿ 'ರೂ.5,00ಲಕ್ಷಗಳ 


R ಮಿತಿಯಲ್ಲಿರಬೇಕು. 


ವಯೋಮಿತಿ: ಅಭ್ಯರ್ಥಿಯ ವಯಸ್ಸು 35 ವರ್ಷಗಳ ವಯೋಮಿತಿಯಲ್ಲಿರಬೇಕು. 


> ಅರ್ಹತಾ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. 


ವ್ಯಾಸಂಗದ ಕೋರ್ಸ್‌ಗಳು: (1)ಇಂಜಿನಿಯರಿಂಗ್‌ & ಟೆಕ್ಸಾಲಜಿ, (2) ಮ್ಯಾನೇಜ್‌ಮೆಂಟ್‌ & 
ಕಾಮರ್ಸ್‌, (3)ಸೈನ್ನ್‌ & ಟೆಕ್ಕಾಲಜಿ. (4)ಅಗಿಕಲ್ಲರ್‌. pi ಅಲೈಡ್‌ ಸೈವ್ವಸ್‌ /ಟೆಕ್ಸಾಲಜಿ, 
(ಮೆಡಿಸಿನ್‌ ಮತ್ತು (6)ಹ್ಮುಮ್ಮಾ ುನಿಟೀಸ್‌ & ಸೊಸಿಯಲ್‌ ಸೈನ್ಸಸ್‌. 


ವ್ಯಾಸಂಗಕ್ಕೆ ಪ್ರವೇಶ ಪಡೆದ ಬಗ್ಗೆ ಏದೇಶಿ ವಿಶ್ವವಿದ್ಧಾಲಯಗಳ ಪ್ರವೇಶ ಪತ್ರ, ವೀಸಾ, 
ಪಾಸ್‌ಪೊ ಪೋರ್ಟ್‌, ಏರ್‌ಟಿಕೇಟ್‌ ಪ್ರತಿ ಒದಗಿಸಬೇಕು. 


ಸಾಲದ ಭದತೆಗೆ ವಿದ್ಯಾರ್ಥಿಯ ತಂದೆ ಅಥವಾ ಜಾಮೀನುದಾರರು ಹೊಂದಿರುವ 
ಸ್ಕೀ ರಾಸ್ತಿಯನ್ನು ನಿಗಮಕ್ಕೆ ಆಧಾರ ಮಾಡಬೇಕು. (ಕೊಲ್ಯಾಟರಲ್‌ ಸೆಕ್ಯೂರಿಟಿ) 


ಅಭ್ಯರ್ಥಿಗಳ ಆಯ್ಕೆ: ಸರ್ಕಾರದ ಪ್ರಧಾನ .ಕಾರ್ಯದರ್ಶಿಗಳು/ಗಾರ್ಯದರ್ಶಿಗಳು, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಆಯ್ಕೆ 
ಸಮಿತಿಯ ಮೂಲಕ ಆಯ್ಕೆ : ಮಾಡಲಾಗದು: 


> ಗಂಗಾ ಕಲ್ಯಾಣ ನೀರಾವರಿ ಯೋಜನೆ; 


l. 


ಉದ್ದೇಶ: ಹಿಂದುಳಿದ ವರ್ಗಗಳ ಸಣ್ಣಿ ಮತ್ತು ಅತಿಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ 
ಸೌಲಭ್ಯ ಒದಗಿಸುವುದು. ; i 
ಅರ್ಹತೆ; ಹಿಂದುಳಿದ ವರ್ಗಗಳ ಪ್ರವರ್ಗ-!ಎ. 2ಎ, 3ಎ ಮತ್ತು 3ಬಿಗೆ ಸೇರಿದವರಾಗಿದ್ದು, 
ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. (ವಿಶ್ವಕರ್ಮ ಮತ್ತು ಇದರ ಉಪ 
ಸಮುದಾಯಗಳು, ಉಪ್ಪಾರ ಮತ್ತು ಇದರ ಉಪ ಸಮುದಾಯಗಳು, ಅಂಬಿಗ ಮತ್ತು 
ಇದರ ಉಪ ಸಮುದಾಯಗಳು ಮತ್ತು ಮತೀಯ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ) 


A ಸೌಲಭ್ಯ; 


> ವೈಯಕ್ತಿಕ ನೀರಾವರಿ. ಕೊಳವೆಬಾವಿ ಯೋಜನೆ: ಈ ಯೋಜನೆಯಲ್ಲಿ ಉಡುಪಿ, "ದಕ್ಷಿಣ 
ಕನ್ನಡ, . ಕೊಡಗು. ಉತ್ತರ ಕನ್ನಡ. ಚಿಕ್ಕಮಗಳೂರು. ಶಿವಮೊಗ್ಗ, ಮತ್ತು ಹಾಸನ 
ಜಿಲ್ಲೆಗಳಲ್ಲಿ ಕನಿಷ್ಟ | ಎಕರೆ ಜಮೀನು ಹೊಂದಿರಬೇಕು. ಉಳಿಕೆ “ಜಿಲ್ಲೆಗಳಲ್ಲಿ 
ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ ಇರುವ ಕನಿಷ್ಠ 2 ಎಕರೆ ಜಮೀನು ಇರಬೆ ನೇಕು. 


> ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ: ಪ್ರವರ್ಗ-।, 2ಎ, 3ಎ ಮತ್ತು ಬಿಗೆ 
ಸೇರಿದ ಕನಿಷ್ಠ 3 ಜನ ಸಣ್ಣ ಪುತ್ತು ಅತಿ ಸಣ್ಣ ರೈತರು ಹೊಂದಿರುವ 8 ಎಕರೆ ಮತ್ತು 
ಅದಕ್ಕಿಂತ ಹೆಚ್ಚಿನ ಜಮೀನಿಗೆ ಸಾಮೂಹಿಕವಾಗಿ ಫರಾಷರ ಸೌಲಭ್ಯ 


- > ತೆರೆದಬಾವಿ: ವೈಯಕ್ತಿಕ ನೀರಾವರಿ ಕೊಳವೆಬಾವಿ ಯೋಜನೆಗೆ ನಿಗಿದಪಡಿಸಿದ ಘಟಕ 
ವೆಚ್ಚದಲ್ಲಿ ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಜಿಲ್ಲೆಗಳಲ್ಲಿ ತೆರೆದಬಾವಿ ನೀರಾವರಿ 
ಸೌಲಭ್ಯ ಒದಗಿಸಲು ಅವಕಾಶವಿರುತ್ತದೆ. | 


> ಸಾಮೂಹಿಕ ಏತ ನೀರಾವರಿ ಯೋಜನೆ: ಭೂಮಟಬ್ಬದಲ್ಲಿ ಶಾಶ್ವತವಾಗಿ ದೊರೆಯುವ 
ಜಲಸಂಪನ್ಮೂಲಗಳಾದ ನದಿ, ಕೆರೆ ಹಳ್ಳಿ ಇವುಗಳಿಗೆ ಮೋಟಾರ್‌ ಅಳವಡಿಸಿ 
ಪೈಪ್‌ಲೈನ್‌ ಮೂಲಕ ಖುಷ್ಕಿ ಜಮೀನುಗಳಿಗೆ 'ನೇರಾವರಿ ಸೌಲಭ್ಯ ಒದಗಿಸುವುದು. 


ಘಟಕವೆಚ್ಚ: ಸಾಮೂಹಿಕ ನೀರಾವರಿ ಯೋಜನೆಗೆ ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ 
ಸೌಲಭ್ಯ ಒದಗಿಸಲಾಗುವುದು. 
ಈ ಕಾರ್ಯಕ್ರಮಕ್ಕೆ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಿದ ಆರ್ಥಿಕ 
ಗುರಿಯನ್ವಯ ಮೀಸಲಾತಿ ಅನುಪಾತ ` ಪ್ರವರ್ಗ-। ಮತ್ತು 2ಎಗೆ 70% ಹಾಗೂ 
ಪ್ರವರ್ಗ-3ಎ ಮತ್ತು 3ಬಿಗೆ 30%ರಂತೆ ವೈಯಕ್ತಿಕಗಾಮೂಹಿಕ ನೀರಾವರಿ 
ಘಟಕಗಳನ್ನು ಆಯ್ಕೆ ಮಾಡಿ ಸೌಲಭ್ಯ ಒಮಗಿಸಟಕು, 


ಅನುಬಂಧ-2 


ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ಶ್ರೀ ಎನ್‌.ಅಪ್ಟಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಅವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ-1738 ಕ್ಕ 


— 8 


ಫಲಾನುಭವಿ ಆಧಾರಿತ ಯೋಜನೆ/ನಾರ್ಯಕ್ರಮ 


ಅನುಷ್ಟಾನಗೊಳಿಸಲು ಅನುಸರಿಸುತ್ತಿರುವ ಮಾನದಂಡ 


ಸ್ವಯಂ ಉದ್ಯೋಗ ಸಾಲ್‌ ಯೋಜನ ಉಪ್ಪಾರ ಜನಾಂಗದವರು ಸ್ಥಹಯಂ 
ಉದ್ಯೋಗ ಕೈಗೊಳ್ಳಲು ಆರ್ಥಿಕ ಚಟುವಟಿಕೆಗಳ” ಅನುಸಾರ ಗರಿಷ್ಠ ರೂ.2.00 
ಲಕ್ಷಗಳವರೆಗೆ “ಧಿಕ ನೆರವು. ಇದರಲ್ಲಿ ಗರಿಷ್ಠ ಶೇ.15 ರಷ್ಟು ಸಹಾಯಧನ, 
ಉಳಿಕೆ ಮೊತ್ತ ವಾರ್ಷಿಕ ಶೇ.4ರ ಬಡ್ಡಿದರದಲ್ಲಿ ನಿಗಮದಿಂದಲೇ 'ಫೇರವಾಗಿ ಸಾಲ 
ಸೌಲಭ್ಯ ಒದಗಿಸಲಾಗುವುದು. ಈ ಯೋಜನೆಯಲ್ಲಿ ಪಡೆದ ಸಾಲವನ್ನು 3 
ವಷ ಗಳ ಅವಧಿಯಲ್ಲಿ 34 ಮಾಸಿಕ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು 
ಸೇರಿ ಮರುಪಾವತಿಸಬೇಕು. 2 ತಿಂಗಳು ವಿರಾಮಾವಧಿ ಇರುತ್ತದೆ. 


ಕರ್ನಾರ್‌ ರಾಜ್ಯದ ಪಾಪಂ ನವಾನಹಾಗರವೌಹ: 


2. ಫಲಾನುಭವಿಯು ಉಪ್ಪಾರ ಸಮುದಾಯಕ್ಕೆ ಸೇರಿರಬೇಕು. 


ಅವರ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದ ಜನರಿಗೆ ` ರೂ.98 ,000/- ಹಾಗೂ 
ಪಟ್ಟಣ ಪ್ರದೇಶದವರಿಗೆ ರೂ.1,20,000/-ಗಳ ಮಿತಿಯಲ್ಲಿರಬೇಕು. 


ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷದೊಳಗಿರಬೇಕು. 


ಆರ್ಥಿಕ ಚಟುವಟಿಕೆ ಕೈಗೊಳ್ಳಬೇಕು. 


, ಮಹಿಳೆಯರಿಗೆ ಶೇ.33ರಷ್ಟು ಮತ್ತು ಅಂಗವಿಕಲರಿಗೆ ಶೇ.5ರಷ್ಟು ಮೀಸಲಿರಿಸಿ ಆಯ್ಕೆ 


ಮಾಡಬೇಕು. 


ಅರಿವುತೈಕ್ಷಣ `ಸಾಲ" ಯೋಜನೆ ಈ ಯೋಜನೆಯಡ `ಇಂಜಿನಿಯೆರಿಂದ, 
ವೈದ್ಯಕೀಯ, ದಂತ ವೈದ್ಯಕೀಯ ಇತ್ಯಾದಿ ವೃತ್ತಿಪರ ಉನ್ನತ ಕೋರ್ಸ್‌ಗಳಲ್ಲಿ 
ಸಿ.ಇ.ಟಿ. ಮೂಲಕ ಆಯ್ಕೆಯಾಗಿ ವ್ಯಾಸಂಗ ಮಾಡುವ ಉಪ್ಪಾರ ಜನಾಂಗದ 
ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶೇ.2ರ ಬಡ್ಡಿದರದಲ್ಲಿ ವಾರ್ಷಿಕ ಗರಿಷ್ಠ 
ರೂ.00 ,000/-ಗಳ ಶೈಕ್ಷಣಿಕ ಸಾಲವನ್ನು ಮಂಜೂರು ಮಾಡಲಾಗುವುದು. 
ಅಭ್ಯರ್ಥಿ ಮತ್ತು ತವರ ಕುಟುಂಬದವರ ವಾರ್ಷಿಕ ವರಮಾನವು 
ರೂ.3.50ಲಕ್ಷಗಳ ಮಿತಿಯಲ್ಲಿರಬೇಕು. ಈ ಯೋಜನೆಯಲ್ಲಿ ಪಡೆದ ಸಾಲವು 
ದ್ಯಾರ್ಥಿಯ ವ್ಯಾಸಂಗ ಪೂರ್ಣಗೊಮಡ 4ನೇ ತಿಂಗಳಿನಿಂದ ಮರುಪಾವತಿ 
ಪ್ರಾರಂಭವಾಗುವುದು. ಮರುಪಾವತಿ ಅವಧಿ 3 ವರ್ಷಗಳು, ಮಾಸಿಕ 
ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಸೇರಿ ಮರುಪಾವತಿಸಬೇಕು. 


MWh 


ದ್ಯಾರ್ಥಯ್‌ಕರ್ನಾಡ್‌ರಾಷ್ಯದ ಪಾ ನಂ'ನವಾನಯಾಗನಕತಹ; 


. ವಿದ್ಯಾರ್ಥಿಯು ಉಪ್ಪಾರ ಸಮುದಾಯಕ್ಕೆ ಸೇರಿದವರಾಗಿರಬೇಕು. 
K ವಿದ್ಯಾರ್ಥಿಯ ವಯಸ್ಸು 35 ವರ್ಷದ ಮಿತಿಯಲ್ಲಿರಬೇಕು. 
. ವೃತ್ತಿಪರ ಕೋರ್ಸ್‌ಗಳಾದ ಇಂಜಿನಿಯರಿಂದ, ವೈದ್ಯಕೀಯ, ದಂತವೈದ್ಯಕೀಯ, 


ಎಂ.ಸಿ.ಎ, ಎಂ.ಬಿ.ಎ, ಎಂ.ಟೆಕ್‌ ಮುಂತಾದ ಉನ್ನತ ಕೋರ್ಸ್‌ಗಳಲ್ಲಿ ವ್ಯಾಸಂಗ 
ಮಾಡಬೇಕು. 


. ಮೆರಿಟ್‌ ಆಧಾರದ ಮೇಲೆ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರಬೇಕು. 


ವಿದ್ಯಾರ್ಥಿ ಮತ್ತು ಅವರ ಕುಟುಂಬದ ವಾರ್ಷಿಕ ಆದಾಯ ರೂ.3.50ಲಕ್ಷಗಳ 
ಮಿತಿಯಲ್ಲಿರಬೇಕು. 

ಮಹಿಳೆಯರಿಗೆ ಶೇ.33ರಷ್ಟು ಮತ್ತು ಅಂಗವಿಕಲರಿಗೆ ಶೇ.5ರಷ್ಟು ಮೀಸಲಿರಿಸಿ ಆಯ್ಕೆ 
ಮಾಡಬೇಕು. 


ಗಂಗಾ ಕನ್ಯಾನ ನಾನಾನ್‌ ಷಾನ 


ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ 


"ಅ)ವೈಯಕಿಕ ನೀರಾವರಿ ಕೊಳವೆಬಾಎ, ಯೋಜನೆ: ಈ ಯೋಜನೆಯಲ್ಲಿ 
ಉಡುಪಿ, ದಕ್ಷಿಣ ಕನ್ನಡ, "ಕೊಡಗು, ಉತ 


ತ್ತರ ಕನ್ನಡ, ಚಿಕ್ಕಮಗಳೂರು, 
ಕನಿಷ್ಠ 1' ಎಕರೆ ಜಮೀನು 


ಹೊಂದಿರಬೇಕು, ` ಉಳಿಕೆ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ 
ಇರುವ ಕನಿಷ್ಠ 2 ಎಕರೆ ಜಮೀನು ಇರಬೇಕು, 

ಘಟಕವೆಚ್ಚ; ರೂ.2.50ಲಕ್ಷಗಳು. ರೂ.2.00ಲಕ್ಷಗಳ ಸಹಾಯಧನ(ಸಬ್ಬಿಡಿ) 
.|ಹೌಗೂ ರೂ.50,000/-ಗಲ್ಲು ಬಾರ್ಷಿಕ ಶೇ,4ರ ಬಡ್ಡಿದರದಲ್ಲಿ ಸಾಲ, 
ಅತೆರೆದಬಾವಿ; ವೈಯುಕ್ತಿಕ ನೀರಾವರಿ": ಕೊಳವೆಬಾವಿ ಯೋಜನೆಗೆ 


| ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಕರಾವಳಿ 
ಜಿಲ್ಲೆಗಳಲ್ಲಿ ತೆರೆದಬಾವಿ ನೀರಾವರಿ ಸೌಲಭ್ಯ 


ಹಾಗೂ ಮಲೆನಾಡು ಪ್ರದೇಶದ 
ಒದಗಿಸಲು "ಅವಕಾಶವಿರುತ್ತದೆ. 


1. ಕರ್ನಾಟಕ"ರಾಜ್ಯದ ಪಾಣಾರ ನಿವಾಸಿಯಾಗಿರಚಾಪ; 

2. ಉಪ್ಪಾರೆ ಸಮುದಾಯಕ್ಕೆ ಸೇರಿದವರಾಗಿರಬೇಕು, 

3. ಸಣ್ಣ ಮತ್ತು ಅತಿ ಸಣ್ಣ ರೈತರ. ಕುಟುಂಬಕ್ಕೆ ಸೇರಿರಬೇಕು. 

4, ಕನಿಷ್ಠ 2 ಎಕರೆ ಜಮೀನು ಒಂದೇ ಕಡೆ" ಇರಬೇಕು, ಉಡುಪಿ, ದಕ್ಷಿಣ ಕನ್ನಡ, 
ಕೊಡಗು, 'ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ |. 
ಜಿಲ್ಲೆಗಳಲ್ಲಿ ಕನಿಷ್ಠ 1 ಎಕರೆ ಜಮೀನು ಹೊಂದಿರಬೇಕು. 

5. ವ್ಯವಸಾಯ ವೃತ್ತಿಯನ್ನು ನಿರ್ವಹಿಸುತ್ತಿರಬೇಕು, ಈಗಾಗಲೇ ಯಾವುದೇ 
ಮೂಲದಿಂದ ನೀರಾವರಿ ಸೌಲಭ್ಯ ಹೊಂದಿರಬಾರದು. 

6. ಅರ್ಜಿದಾರರ ವಾರ್ಷಿಕ "ವರಮಾನ ರೂ.98,000/-ಗಳನ್ನು (ಗ್ರಾಮೀಣ 
ಪ್ರದೇಶ) ಮೀರಿರಬಾರದು, § 

7. ವಯಸ್ಸು 18 ರಿಂದ 55. ವರ್ಷಗಳ ಮಿತಿಯಲ್ಲಿರಬೇಕು. 


' 8. ಮಹಿಳೆಯರಿಗೆ ಶೇ.33ರಷ್ಟು ಮತ್ತು ಅಂಗವಿಕಲರಿಗೆ ಶೇ.5ರಷ್ಟು ಮೀಸಲಿರಿಸಿ 


ಆಯ್ಕೆ ಮಾಡಬೇಕು. 


ಅನುಬಂಧ-2 


ಎಧಾನ ಪರಿಷತ್ತಿನ ಸದಸ್ಯರಾದ: ಮಾನ್ಯ ಶ್ರೀ ಎನ್‌.ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ-1738 ಕ್ಕೆ 


ಫಲಾನುಭವಿ ಆಧಾರಿತ ಯೋಜನೆ/ಕಾರ್ಯಕ್ರಮ - 


ಅನುಷ್ಟಾನಗೊಳಿಸಲು ಅನುಸರಿಸುತ್ತಿರುವ ಮಾನದಂಡ: 


ಹಾ 'ಉಡ್ಯೋಗ ಸಾಲ `ಯೋಜನೆ'"ಚಿಸ್ತ' ಕೋಳಿ, ಕಬ್ಬಲಿಗ, 


ಮೊಗವೀರ 
ಜನಾಂಗದವರು" ಸ್ವಯಂ ಉದ್ಯೋಗ, ಕೈಸೊಳ್ಳಲು ಆರ್ಥಿಕ ಚಟುವಟಿಕೆಗಳ 
ಅನುಸಾರ ಗರಿಷ್ಠ 8.2.00 ಲಕ್ಷಗಳವರೆಗೆ" ಆರ್ಥಿಕ ನೆರವು, ಇದರಲ್ಲಿ ಗರಿಷ್ಠ 
ಶೇ.15, "ರಷ್ಟು ಸಹಾಯಧನ, ಉಳಿಕೆ ಮೊತ್ತ ವಾರ್ಷಿಕ ಶೇ.4ರ ಬಡ್ಡಿದರದಲ್ಲಿ 
ನಿಗಮದಿಂದಲೇ - ನೇರವಾಗಿ .ಸಾಲ ಸೌಲಭ್ಯ ಒದಗಿಸಲಾಗುವುದು. ಈ 


.| ಯೋಜನೆಯಲ್ಲಿ ಪಡೆದ ಸಾಲವನ್ನು 3 ವರ್ಷಗಳ ಅವಧಿಯಲ್ಲಿ 34 ಮಾಸಿಕ 


ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಸೇರಿ ಮರುಪಾವತಿಸಬೇಕು. 2 
ತಿಂಗಳು ವಿರಾಮಾವಧಿ ಇರುತ್ತದೆ. 


ps 


. ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಚೇಕು. 
. ಫಲಾನುಭವಿಯು ಬೆಸ್ತ, ಕೋಳಿ, ಕಬ್ದಲಿಗ. ಮೊಗವೀರ ಸಮುದಾಯಕ್ಕೆ ಸೇರಿರಬೇಕು. 
, ಅವರ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದ ಜನರಿಗೆ ರೂ.98 000/- ಹಾಗೂ 


ಪಟ್ಟಣ ಪ್ರದೇಶದವರಿಗೆ ರೂ.1,20,000/-ಗಳ ಮಿತಿಯಲ್ಲಿರಬೇಕು. 


N ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷದೊಳಗಿರಬೇಕು. 
K ಆರ್ಥಿಕ ಚಟುವಟಿಕೆ ಕೈಗೊಳ್ಳಬೇಕು. 
. ಮಹಿಳೆಯರಿಗೆ ಶೇ. 33ರಷ್ಟು" "ಮತ್ತು ಅಂಗವಿಕಲರಿಗೆ ಶೇ. 5ರಷ್ಟು" ಮೀಸಲಿರಿಸಿ ಆಯ್ಕೆ 


_ 


ಮಾಡಬೇಕು 


ಅರಿವು ಫೈಕ್ಷಣಿಕ ಸಾಲ ಹಾವ್‌ ಕ ಯೋಜನೆಯ8ಔ `ಇಂಜಿನಿಯರಿಂದ, | 


ವೈದ್ಯಕೀಯ, ದಂತ ವೈದ್ಯಕೀಯ ಇತ್ಯಾದಿ ವೃತ್ತಿಪರ ಉನ್ನತ ಕೋರ್ಸ್‌ಗಳಲ್ಲಿ 
ಸಿ.ಇ.ಟಿ. ಮೂಲಕ ಆಯ್ಕೆಯಾಗಿ ವ್ಯಾಸಂಗ ಮಾಡುವ ಬೆಸ್ತ ಕೋಳಿ, ಕಬ್ಬಲಿಗ, 
ಮೊಗವೀರ ಜನಾಂಗದ " ವಿದ್ಯಾರ್ಥಿಗಳಿಗೆ ವಾರ್ಷಿಕ ತೇ.2ರ ಬಡ್ಡಿದರದಲ್ಲಿ 
ವಾರ್ಷಿಕ ಗರಿಷ್ಠ ರೂ.100,000/-ಗಳ ಶೈಕ್ಷಣಿಕ ಸಾಲವನ್ನು ಮಂಜೂರು 
ಮಾಡಲಾಗುವುದು. ಅಭ್ಯರ್ಥಿ ಮತ್ತು ಲಿವರ ಕುಟುಂಬದವರ ವಾರ್ಷಿಕ 
ವರಮಾನವು ರೂ.3.50ಲಕ್ಷಗಳ ಮಿತಿಯಲ್ಲಿರಬೇಕು. ಮ ಯೋಜನೆಯಲ್ಲಿ ಪಡೆದ 
ಸಾಲವು ವಿದ್ಯಾರ್ಥಿಯ ವ್ಯಾಸಂಗ ಪೂರ್ಣಗೊಮಡ 4ನೇ ತಿಂಗಳಿನಿಂದ 
ಮರುಪಾವತಿ ಪ್ರಾರಂಭವಾಗುವುದು. ಮರುಪಾವತಿ ಅವಧಿ 3 ವರ್ಷಗಳು, 
ಮಾಸಿಕ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಸೇರಿ ಮರುಪಾವತಿಸಬೇಕು. 


ಯು . ಬೆಸ್ತ, 


ದ್ಯಾರ್ಥಿಯು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು. 


ಕೋಳಿ, ಕಬ್ಬಲಿಗ ಮೊಗವೀರ ಸಮುದಾಯಕ್ಕೆ 


ಸೇರಿದವರಾಗಿರಬೇಕು. 


. ವಿದ್ಯಾರ್ಥಿಯ ವಯಸ್ಸು 35 ವರ್ಷದ ಮಿತಿಯಲ್ಲಿರಬೇಕು. 
. ವೃತ್ತಿಪರ ಕೋರ್ಸ್‌ಗಳಾದ ಇಂಜಿನಿಯರಿಂದ, ವೈದ್ಯಕೀಯ, ದಂತವೈದ್ಯಕೀಯ, 


ಎಂ.ಸಿ.ಎ, ಎಂ.ಬಿ.ಎ, ಎಂ.ಟೆಕ್‌ ಮುಂತಾದ ಉನ್ನತ ಕೋರ್ಸ್‌ಗಳಲ್ಲಿ ” ವ್ಯಾಸಂಗ 
ಮಾಡಬೇಕು. 


. ಮೆರಿಟ್‌ ಆಧಾರದ ಮೇಲೆ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರಬೇಕು. 
. ವಿದ್ಯಾರ್ಥಿ ಮತ್ತು ಅವರ ಕುಟುಂಬದ ವಾರ್ಷಿಕ ಆದಾಯ ರೂ.3.50ಲಕ್ಷಗಳ 


ಮಿತಿಯಲ್ಲಿರಬೇಕು. 


. ಮಹಿಳೆಯರಿಗೆ ಶೇ.33ರಷ್ಟು ಮತ್ತು ಅಂಗವಿಕಲರಿಗೆ ಶೇ.5ರಷ್ಟು ಮೀಸಲಿರಿಸಿ ಆಯ್ಕೆ 


ಮಾಡಬೇಕು. 


-2- 


pe 


ಗಂಗಾ ಕಲ್ಯಾಣ ನೀರಾವರಿ" ಯೋಜನೆ: 
ಅ)ವೈಯಕ್ತಿಕ . ನೀರಾವರಿ. ಕೊಳವೆಬಾವಿ ಯೋಜನೆ: ಈ ಯೋಜನೆಯಲ್ಲಿ 
ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, 
ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ 1 ಎಕರೆ ಜಮೀನು 
ಹೊಂದಿರಬೇಕು. ಉಳಿಕೆ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ 
ಇರುವ ಕನಿಷ್ಠ 2 ಎಕರೆ ಜಮೀನು ಇರಬೇಕು. 

ಘಟಕವೆಚ್ಚ: ರೂ.2.50ಲಕ್ಷಗಳು. ರೂ.2.00ಲಕ್ಷಗಳ ಸಹಾಯಧನ(ಸಬ್ಬಿಡಿ) 
ಹಾಗೂ ರೂ.50 000/-ಗಳು ವಾರ್ಷಿಕ ಶೇ.4ರ "ಬಡ್ಡಿದರದಲ್ಲಿ ಸ ಸಾಲ. 
ಆಅತೆರೆದಬಾವಿ: ವೈಯುಕ್ತಿಕ ನೀರಾವರಿ ಕೊಳವೆಬಾವಿ ಯೋಜನೆಗೆ 
ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ 


ಜಿಲ್ಲೆಗಳಲ್ಲಿ ತೆರೆದಬಾವಿ ನೀರಾವರಿ ಸೌಲಭ್ಯ ಒದಗಿಸಲು ಅವಕಾಶವಿರುತ್ತದೆ. 


WNT 


- ಬೆಸ್ತ ಕೋಳಿ, ಕಬ್ಬಲಿಗ, ಮೊಗವೀರ ಸಮುದಾಯಕ್ಕೆ 
ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಕ್ಕೆ 
. ಕನಿಷ್ಠ 2 “ಎಕರೆ ಜಮೀನು ಒಂದೇ ಕಡೆ ಇರಬೇಕು. 
. ವ್ಯವಸಾಯ ವೃತ್ತಿಯನ್ನು ನಿರ್ವಹಿಸುತ್ತಿರಬೇಕು. 


. ಅರ್ಜಿದಾರರ ವಾರ್ಷಿಕ ವರಮಾನ ರೂ.98 00೦/-ಗಳನ್ನು 


. ವಯಸ್ಸು 18 ರಿಂದ 55 ವರ್ಷಗಳ ಮಿತಿಯಲ್ಲಿರಬೇಕು. 
. ಮಹಿಳೆಯರಿಗೆ ಶೇ.33ರಷ್ಟು ಮತ್ತು ಅಂಗವಿಕಲರಿಗೆ ಶೇ. 5ರಷ್ಟು ಮೀಸಲಿರಿಸಿ Wa 


ಕರ್ನಾಟಕೆ ರಾಜ್ಯದೆ ಖಾಯಂ ನಿವಾಸಿಯಾಗಿರಬೇಕು.” 

ಸೇರಿದವರಾಗಿರಬೇಕು. 
ಸೇರಿರಬೇಕು. 

ಉಡುಪಿ, ದಕ್ಷಿಣ 
ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ 
ಜಿಲ್ಲೆಗಳಲ್ಲಿ ಕನಿಷ್ಠ 1 ರೆ ಜಮೀನು "ಹೊಂದಿರಬೇಕು. 

ಈಗಾಗಲೇ ಯಾವುದೇ 
ಮೊಲದಿಂದ ನೀರಾವರಿ ಸೌಲಭ್ಯ ಹೊಂದಿರಬಾರದು. 

(ಗ್ರಾಮೀಣ |. 
ಪ್ರದೇಶ) ಮೀರಿರಬಾರದು. 


ಆಯ್ಕೆ ಮಾಡಬೇಕು. 


ಅನುಬಂಧ-3. 


ವಿಧಾನ ಪರಿಷತ್‌ ಮಾನ್ಯ ಸದಸ್ಯರಾದ ಶ್ರೀ ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1738ಕ್ಕೆ 
Kk 


2016-17ನೇ ಸಾಲಿನ ವಿವರ 


(ಲಕ್ಷ ರೂ.ಗಳಲ್ಲಿ) 


ಕ್ರ] ವಿಧಾನಸಭಾ 1 ಚೈತನ್ಯ ಸಬ್ದಿಡಿ ಕೆಂ ಸಾಫ್ಟ್‌ ಡಿ.ದೇವರಾಜ ಅರಸು 'ಸ್ವಯ ಸಾಂಪ್ರದಾಯಿಕ ವೃತ್ತಿದಾರರ”1 
ಸಂ. ಕ್ಷೇತ್ರದ ಲೋನ್‌ | ಉಥ್ಯೋಗ ಸಾಲ ಯೋಜನೆ ಸಾಲ ಯೋಜನೆ 
ನಷಗಡಮಾಗರುನ TT ವರ್ಟಾಗಿರುವ ಗ ವಡುಗಡೆಯಾಗಿರುವT ಖರ್ಚಾಗಿರುವ ಬಿಡುಗಡೆಯಾಗಿರುವ Tವರ್ಟಾಗಿರುವ 
ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ 
1 | ಮೆಳವಳ್ಳಿ 6.30 T3340 17.25 16.20 14.00 10.00 
2 ಮದ್ದೂರು 6.30 266 17.25 250 | 100 | 805 
3 Tಷೇಲಖಕೋಟೆ 43 0.82 23 12.60, 400 77 
4 | ಮಂಡ್ಯ 6.30 1479 17.25 | 8.05 ಸ್‌ 14.00 8.05 
5 ಶ್ರೀರಂಗಪಟ್ಟಣ 6.30 1.20 17.25 1505 14.00 15.75 
6 J 6.30 2.15 17.25 16.05 14.00 875 
17 EE] 6.30 0.70 17.25 6935 14.00 770 
. (he | 


(ಲಕ್ಷ ರೂ.ಗಳಲ್ಲಿ) 


4 ಮಂಡ್ಯ CX TSE 780 ರ್‌ 3700 T3600 
5ಕಾರಂಗಪಷ್ಯ xT) 474 80 155 T3300 3800 
೯ ಗವ XT) 178 T80 150 3300 4006 
7 ವರ್‌ 545 7 EC EST EE ETE) 


2017-18ನೇ ಸಾಲಿನ ವಿವರ 


| (ಲಕ್ಷ ರೂ.ಗಳಲ್ಲಿ) 
ಕ್ರ] ವಿಧಾನಸಭಾ ಚೈತನ್ಯ ಸಬ್ದಿಡಿ ಕಂಸಾಫ್ಟ್‌ ಡ.ದೇವರಾಜ ಆರಸು ಸ್ವಯ"- ಸಾಂಪ್ರದಾಯಿಕ 'ವೃತ್ತಿದಾರರ 
ಸಂ.| ಕ್ಷೇತ್ರದ ಲೋನ್‌ ಉಜ್ಯೋಗ ಸಾಲ ಯೋಜನೆ ಸಾಲ ಯೋಜನೆ 
ನಷಾಗಡಹಾಗಿರುವ 7 ಪರ್ಣಾಗರುವ ನಡುಗಡೆಯಾಗರುವ'7 ಪರ್ಜಾಗಿರುವ | ಬಿಡುಗಡೆಯಾಗಿರುವ] ಖರ್ಚಾಗಿರುವ 
ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ 


1 ಮಳವಳ್ಳಿ 8.10 2.95 34.98 41.05 16.43 12.50 


ವ 


12.35 


17 7ಮದ್ದ್ಧೊಹ್‌ "1 810 130 34.98 4130 1530 ] 

ಗ Tಪಾಲಖುಫೋಔ | 810 [ 1.70 3408 31.80 16.25 1440 

4" ಮಂಡ್ಯ 8.10 2.62 3498 “115.00 15.50 14.70 

3 ಕೀರಂಗಪಟ್ರಣ (810 164 3458 “T4625 1625 [ST 

b ಸ + 

[3 [ಾಗಪಂಗಾ $10 13 3498 44.05 16.43 1310 

ಸ ತರ್‌.ಪೇಟ 810 1 $30 3498 39590 16.43 %) 12.75 
(ಲಕ್ಷ ರೂ.ಗಳಲ್ಲಿ) 

ಕ್ರ] ನಿಧಾನಸಭಾ ಅಕಿಪು-ತೈಕ್ಷಣಿಕ'ಸಾಲ ಕರು ಸಾಅ"ಯೋಜನೆ ಗಂಗಾ ಕಲ್ಯಾಣ ಯೋಜನೆ 

ಸಂ. ಕ್ಷೇತ್ರದ ನಡುಗಡೆಯಾಗಿರುವ ಪರತ! ನಷಗಷಮಾಗರುವ ಗಪರ್ಟ್‌ಗರುವ | ರಡುಗಡೆಯಾಗಿರುವ'1 ಖರ್ಚಾಗಿರುವ 

ಅನುದಾನ ಅನುದಾನ ಅನುದಾನ ' ಅನುದಾನ ಅನುದಾನ ಅನುದಾನ 

1 ಮಳವಳ್ಳಿ 3.49 7.28 180 165 40.00 10000 
pe } | L 

2 Bs 3.00 35 180 1.65 40.00 52.00 
I — 

[3 ಕೋಟಿ 3.00 - 1.80 375 40.00 38.00 

1 |ಷಾಡ್ಯ 30 77 —T 373 A 

[3 “Tyo 30 46 T8030 406 40% 

al ed 1 | 
ಕ Tನಾಗಮೆಂಗಲ EXT NC 0 240 400 | 6000 
7 ಗರ್‌ 300 747 FT OS ER TT) 40.00 
LL t NS 

(ಲಕ್ಷ ರೂ.ಗಳಲ್ಲಿ) 


[3] ವಿಧಾನಸಭಾ' 


ಹಂಡಾನದ ವರ್ಗಗಳ 


ಸಾರಾಯ ಮಾರಾಟ 


ಹಿಂದುಳಿದ ವರ್ಗಗಳ 


ಸಂ.| ಕ್ಷೇತ್ರದ, ವಿಧವೆಯರಿಗೆ ಸ್ವಯಂ ನಿಷೇಧದಿಂದ ನಿರುದ್ಯೋಗಿ ಯುವಕರಿಗೆ 
ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನಿರುದ್ಯೋಗಿಗಳಾದವರಿಗೆ ಟೂರಿಸ್ಟ್‌ ಟ್ಯಾಕ್ತ ಖರೀದಿಸಲು 
ನೆರವು ಆರ್ಥಿಕ ನೆರವು ಸಹಾಯಧನ 
ನಡಗಡಹಾಗರಾವ Tವರ್ಟಾಗಿರುವ' ಬಡುಗಡೆಯಾಗಿರುವ 1 ಬರ್ಚಾಗಿರುವ ಬಿಡುಗಡೆಯೌಗಿರುವ'] ಖರ್ಟಾಗಿರುವ 
| ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ ಅನುದಾನ 
1 | ಮಳವಳ್ಳಿ 2.00 4.75 4.00 3.40 6.00 . 6.00 
2 [ಮದ್ದೂರು 200 | 240 |__ 400 08 TA | 6.00 
3 | ಮೇಲುಕೋಟೆ 2.00 80 4.00. 1.95 6.00 6.00 
—- + + — 
4 | ಮಂಡ್ಯ 2.00 2.25 4.00 3.95 6.00 9.00 | 
— — | — — 
5 [ಶ್ರೀರಂಗಪಟ್ಟಣ 2.00 i} 0.80 4.00 6.90 6.00 3.00 
6 ನಾಗಮಂಗಲ 200 ETE TTS ST) 600 490 
| 
7 |ಕೆ.ಆರ್‌.ಪೇಟೆ 2.00 0.80 4.00 3.20 6.00 7.95 
el | : 1 


pt 


(ಲಕ್ಷ ರೂ.ಗಳಲ್ಲಿ) 


Ie 


ವಿಧಾನಸಭಾ ಹಿಂದುಳಿದ ವರ್ಗಗಳ ಮಡಿವಾಳ ಸಮುದಾಯದ ಯುವಶಕ್ತಿ ಸತ್ಷಕರಣಕ್ಕೆ ಆರ್ಥಿಕ 
ಕ್ಷೇತ್ರದ . ನಿರುದ್ಯೋಗಿ ಯಸವಕರಿಗೆ. ಮಹಿಳೆಯರಿಗೆ ಸ್ವಯಂ ನೆರವು 
ಗೂಡ್ಸ್‌ ವಾಹನ ಖರೀದಿಸಲು ಉದ್ಯೋಗ ಸಾಲ 
ಸಹಾಯಧನ 4 k , i 
ನಷಗಡಮಾಗರುವ'ಗ ವರಾಗರುವ 'ನಡಗಡಯಾಗರುವ 1 ವರ್ಷಾಗಿರವ | ಐಡುಗಡೆಯಾಗಿರುವ 7 ಪರ್ಜಾಗರುವ 
He ಅನುದಾನ ಅನುದಾನ ಅನುದಾನ | ಅನುದಾನ ಅನುದಾನ - | ಅನುದಾನ 
1 |ಮಳವಳ್ಳಿ' ' 6.00 530 3.00 - 5.60 1.50 
ವ ¥ 
2" |ಮದ್ದೂರು | 600- [le - 30 | 280 - - 
3 | ಮೇಲುಕೋಟೆ | 6.00 3.00 3.00 ನ ಈ 3 
4 |ಮಂಡ್ಯ 6.00 6.00 3.00 2.00 § - 
5 | ಶ್ರೀರಂಗಪಟ್ಟಣ 6.00 5.17 3.00 i 2.00 § - 
6 [ನಾಗಮಂಗಲ - 6.00 5.34 | 3.00 5.20 5,60 17.50 
7 | ಕೆ.ಆರ್‌.ಪೇಟೆ '6.00 EE “3.00 2.00 5.60 14.00 
2018-19ನೇ ಸಾಲಿನ ವಿವರ 
R (ಲಕ್ಷ ರೂ.ಗಳಲ್ಲಿ) 
ಕೃ ವಿಧಾನಸಭಾ ಚೈತನ್ಯ ಸಬ್ದಿಡಿ ಕಂ ಸಾಫ್ಟ್‌ ಡಿ.ದೇವರಾಜ ಅರಸು ಸ್ವಯ ಸಾಂಪ್ರದಾಜಕಿ'ವೃತ್ತಿದಾರರ 
ಸಂ ಕ್ಷೇತ್ರದ ಲೋನ್‌ ಉದ್ಯೋಗ ಸಾಲ ಯೋಜನೆ" . ಸಾಲ ಯೋಜನೆ 
i ನಷಹಗಡತಮಾಗರುವ Tವರ್ಣಾಗರುವ 'ವಡುಗಡೆಯಾಗೆರುವTವರ್ಜಾಗರುವ | ಬಿಡುಗಡೆಯಾಗಿರುವ] ಖರ್ಚಾಗಿರುವ 
ಅನುದಾನ. | ಅನುದಾನ " ಅನುದಾನ ಅನುದಾನ ಅನುದಾನ ಅನುದಾನ 
1 |ಮೆಳೆವ್ಳಿ 1595 0.65 27.50 3 3150 3630 21.00 
2 ಮ 195 050 3750 43.00 38.30 27:50 
3 ಹಾಡ್‌ 195 1035 7] 27.30 4300 | 3630 28.00 
4 RET 195 783 27.33 700 3830 26.050 
5 ಕೀರಂಗಪ್ಟಾಣ 195 0.25 R 27.50 F735 3830 29.00 
೯ ನಾಗವಾಗ EN _ 27730 450 3830 A 
7 ಕಆರ್‌.ಪೋ 195° - 27.50 36.00 36.30 24.00 
Ll is | 
| (ಲಕ್ಷ ರೂ.ಗಳಲ್ಲಿ) 
ತ್ರ'T ವಿಧಾನಸಭಾ ಅರಿವು-ತೈಕ್ಷಣೆಕ'ಸಾಲ ಕರು ಸಾಲ ಯೋಜನೆ ಗೆಂಗಾ ಕಲ್ಯಾಣ ಯೋಜನೆ 
ಸಂ. ಕ್ಷೇತ್ರದ ನಷಗಡವಾಗರುವಗವಪರಾಗರುವ | ನಡುಗಡೆಯಾಗೆಕುವ ಪರ್ಟಾಗಿರುವ | ಬಿಡೆಗಡೆಯಾಗಿರುವ 1] ಖರ್ಚಾಗಿರುವ 
ಅನುದಾನ ಅನುದಾನ ಅನುದಾನ ಅನುದಾನ | ಅನುದಾನ ಅನುದಾನ 
7 ಮಾಳವ ET! 2329 1.50 150 40.00 ವ | 
LL 


150% TT 150 


7 Tಹಡ್ಗಾರು zo KEK T—0 

PEE ECT EN SE SE PO 

4 ಮಂಡ್ಯ I ET) 135 | CN 
5ರ] 2H | 67 | 150: 1355 J 4000 
EET SRT x 128 130 NC 

7 [ವರಣ 70 146 150 \ ETO TS NE 


ಟಿಪ್ಪಣಿ: 


2018-19ನೇ ಸಾಲಿನ ಕೊಳವೆ, ಬಾವಿಗಳನ್ನು ಕೊರೆಯಲು ದಿನಾಂಕ:04/01/2019ರಂದು - 
ನಿಗಮದಿಂದ ಆಹ್ನಾನಿಸಿದ್ದ ಟೆಂಡರ್‌'ಗೆ ಮಾನ್ಯ ಉಚ್ಛನ್ಯಾಯಲಯ ತಡೆಯಾಜ್ಞೆ ನೀಡಿ ತದನಂತರ 
ನೀಡಿದ ತೀರ್ಪಿನಿಲ್ಲಿ ಓಹೊಸದಾಗಿ ಟೆಂಡರ್‌ ಆಹ್ನಾನಿಸಲು" ಆದೇಶಿಸಿದ ಮೇರೆಗೆ ' ಟೆಂಡರ್‌ 


 ಆಹ್ನಾನಿಸಲಾಗಿದ್ದು, ಟೆಂಡರ್‌ ಪ್ರಕ್ರಿಯ ಪ್ರಗತಿಯಲ್ಲಿದೆ. ಈ ಕಾರಣದಿಂದಾಗಿ ಈ ಸಾಲಿ 
ಬಾವಿಗಳನ್ನು ಕೊರೆಯಲು ವಿಳಂಭವಾಗಿರುತ್ತದೆ. 


(ಲಕ್ಷೆ ರೂಗಳಲ್ಲಿ). 


ಕ್ರ] ನಧಾನಸಭಾ']  ಪ್ರವರ್ಗ-1 & 2ವಿನಲ್ಲ`ಬರುವ' ಸಾಂಪ್ರದಾಯಿಕ 
ಸಂ.| 'ಕ್ಷೇತ್ರದ ವೃತ್ತಿದಾರರಿಗೆ ಸ್ವಯಂ ಉದ್ಯೋಗಕ್ಕೆ ಸಾಲ ಯೋಜನೆ 
ನ [ಡಗಡಹಾಗತುವ ಗ ಪರ್ಟಾಗರುವ ಅನುದಾನ 
| ಅನುಬಾನ | Hi! 
7 ಪುಳಪ್ಕ್‌ ರ 3, | 
"17 |ಷಾಡ್ಗಾಹ 450 330 
3 Ta SY 73.50 
_1 
4 ಮಡ್ಯ 430 430 ಸ 
Toa U0 A) je 
al 
ESCO 3% Ne 
[7 EXT SN TT | 


ನ. ಕೊಳವೆ 


.-ಅನುಬಂಧ-4 - 


ಮಾನ್ಯ ವಿಧಾನಪರಿಷತ್‌ ಸದಸ್ಯರಾದ ಶ್ರೀ ಎನ್‌.ಅಪ್ಟಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಅವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1738ಕ್ಕೆ 


yr - #೫ ಪ 
7 ಫಠಾನುಭವಗಳ re yn ಮತ್ತ 7 ಜಾತ ಮತ್ತ ಸಾಲದ 7್‌ಅಧ್ಯ ಒದಗಿಸಿದೆ 
ಸಂ. ವಿಳಾಸ ಅದಾಯ ಉದ್ದೆಶ : ಒಟ್ಟು ಮೊತ್ತ 
ವರ್ಷ: 2018-19 
- ವಿಧಾನಸಭಾ 'ಕ್ಲೇತ್ರದ ಹೆಸರು: 
ಯಂ ಉದ್ಯೋಗ ಸಾಲ ಯೋಜನೆ 
| ಜನ್ನೆಮ್ಮ'ಕೋಂ`ಮಾಯಿಗಯ್ಯ. RT 
1 | ಗಾಮನಹಳ್ಳಿ, ಅರಕೆರೆ ಹೋ, - 3೧೧ |. ಹೈನುಗಾರಿಕೆ 50000 
" 1000 
ಶ್ರೀರಂಗಪಟ್ಟಣ ತಾ॥ | 
ಚೋರಯ್ಯ'ಜಿನ್‌'ಲೇ।'ಕಾಡೆಯ್ಯ | 'ಗಂಗಾಮತೆ | - 
2 | ಬೂದಗುಪ್ಪೆ. ಕಸಬಾ ಹೋ।, ಪ್ರ-1 , ಹೈನುಗಾರಿಕೆ 50000 
ಮದ್ದೂರು ತಾ. 12000 
[ಶೋಭಾ ಕೋಂ ಸಿದ್ದೆಲಿಂಗಯ್ಯ, ಬೆಸ್ತರ್‌ ಸ 
3 | ದೊಡ್ಡ ಅರಸಿನಕೆರೆ, ಸಿ.ಎ.ಕೆರ ಪ್ರ, ಸ ಸರಃ 50000 
ಹೋ। ಮದ್ದೂರು ತಾ॥ 14000 ಈ 
ಸಿದ್ದ ಬಿನ್‌ ಸಿದ್ದಯ್ಯ, ರಾವಣಿ ಬೆಸ್ತ “ಪ | 
$ ಬ ಮ ತಾ 11000 ಪಯಸಾ 00 
ಸಿದ್ದರಾಜು ಬಿನ್‌ ಡೊಡ್ಡ | | | 
5 ಮೊಗ್ಗಯ್ಯ, ೫112, ಅಂಗನವಾಡಿ ಬೆಸ-ಪ್ರ।, ಜನರಲ್‌ - 50000 
ಬೀದಿ, ಕಿರುಗಾವಲು ಗ್ರಾಮ 10000 ಸ್ಟೋರ್‌ 
ಮತ್ತು ಹೋ॥ ಮಳವಳ್ಳಿ ತಾ॥ 
ಕಮಲಮ್ಮ ಕೋರಂ ರವಿ, 
p ಗಂಗಾಮತ ಬೀದಿ, ಕಲ್ಕುಣಿ, . ಪ್ರ, ಕುರಿ SiliG 
ಕಿರುಗಾವಲು ಹೋ॥ ಮಳವಳ್ಳಿ 1000 ಸಾಕಾಣಿಕೆ 
ತಾ॥ 
[F< ಧರ್ಮರಾಜ ಎಮ್‌ಬಿನ್‌್‌ K 
ಮರಿಸಿಂಗಯ್ಮ, #499, ಅರಕನಕೆರೆ, | ಗಂಗಾಮತ 
7 | ಮೇಲುಕೋಟೆ ಹೋ॥ ಪ್ರ-1, i0oo | ಜ್‌ ಸ್‌ is 
ಪಾಂಡವಪುರ ಶಾ . 
ಎಮ್‌.ಶಿವರಾಜು ಬಿನ್‌ 
ಮರಿಸಿಂಗಯ್ದ, 499 ಎ, ಗಂಗಾಮತ 
8 | ಅರಕನಕೆರೆ, ಮೇಲುಕೋಟೆ i Tod SES! . 30000 
ಹೋಃ। ಪಾಂಡವಪುರ ತಾ॥ ' 


ನಿಂಗಮ್ಮ ಕೋಂ ಶಿವಣ್ಣ, ಗಂಗಾಮತೆ ps 
19. ಕೊಣಸಾಲೆ, ಕೊಪ್ಪ ಹೋ, ಪ-1, ಣಿಕ 50000 
.ಮದ್ದೂರು ತಾ 11000 ಸ 
ಮಂಜುನಾಥ ಬಿನ್‌ ಚೆಸ್ಟೆ 
10 | ಗೋವಿಂದಯ್ಯ, ಹೊಸಹೊಳಲು, | ಪ್ರವರ್ಗ -1, | ಹೋಟೆಲ್‌ 50000 
3) ಕಸಬ ಹೋ, ಕೆ.ಆರ್‌.ಪೇಟೆ ತಾ 12000 | 
ಸ ಕೃಷ್ಣ'ಬಿನ್‌ ಹೊಂಬಾಳಮ್ಮ ಮೋ ತೌ ತ 
11 ಕೊಪಲು, ಕೊತ್ತತ್ತಿ ಹೋ, ಮಂಡ್ಯ 50000 
ಸ ಕ ಸಾಕಾಣಿಕೆ 
ಗಾಯತ್ರಿ `ಕೋಂ`ಶವಣ್ಣ, ಅರೆ BA 
-12 |ಗ್ರಾಮ & ಹೋ। ಶ್ರೀರಂಗಪಟ್ಟಣ 7 ’ | ಹೈನುಗಾರಿಕೆ 50000 
ತಾ॥ | 
ಭಾಗ್ಗಮ್ಮ ಬನ್‌ ಮರಿಯಯ್ಸು,' [> 
13 'ಗ್ರಾಮ ಮತ್ತು ಹೋ - Hal ಪ್ರಾವಿಜನ್‌ |" "50000 
ಮಂಡ್ಯ ತಾ॥ ಕ ಸ್‌ | ರ 
ಸತ್ಯ ಬನ್‌ ಲೇಟ್‌.'ಸಿ.` ಜೋಗಯ್ಯ, ಚೆಸ್ತ - 
14 141, ಕರಿಗೌಡನಕೊಪ್ಪಲು, ಕೊಪ್ಪ ಪ್ರ-1, ಹೈನುಗಾರಿಕೆ 50000 
ಹೋ, ಮದ್ದೂರು ತಾ॥ 20000 
ಸಣ್ಣಮ್ಮ ಕೋಂ ಈೇ॥ ಗಂಗಾಧರ. ಗೆಂಗಾಮತೆ ನ f 
15 | ಉಮ್ಮಡಹಳ್ಳಿ ಕಸಬಾ ಹೋ॥, ಪ್ರ-1 ಬಾಕಾಣಿಕೆ 50000 
ಮಂಡ್ಯ ತಾ॥ 12000 
ಭಾಗ್ಯ ಕೋಂ ಲೇ॥ ಚಂದ್ರ * ಇ 
16 ಡಬ್ರ್ರ್ಯೂ ಎಸ್‌. 105, 1ನೇ ಹಂತ ಬೆಸ್ತರ್‌ ಪ್ರ- ಫ್ಯಾನ್ಸಿ 50000 
ಹೌಸಿಂಗ್‌ ಬೋರ್ಡ್‌, ಮಂಡ್ಯ. 1, 11000 . ಸ್ಟೋರ್‌ 
ಟೌನ್‌ 
ರುಕ್ಷಣಮ್ಮ ಬಿ`ಬನ್‌ ಮಲ್ಲೇಶ್‌. ಗಂಗಾಮತ ದ 
17 | ಹಳೇ ಕಿಕ್ಕೇರಿ ರಸ್ತೆ, ಕೆ.ಆರ್‌.ಪೇಟೆ ' | ಪ್ರವರ್ಗ -1 |; ಕಾಣಿಕೆ " 50000 
ಟೌನ್‌ & ತಾ 12500 
ಕ ವಎಂ.ಜಗದೇಶ'ಜಿನ್‌ ಪೆಗ್‌, ಗಂಗಾಮತ 
18 ಮಾದಯ್ಯ ಪ್ರ-1, ಟೇ ಸ್ಟಾಲ್‌ 50000 
ಕಲ್ಲಹಳ್ಳಿ, ಮಂಡ್ಯ ತಾ. 25000 ( 
| ರತ್ನಮ್ಮ ಕೋಂ'ನಾಗರಾಜು, ಹಾ ನನ್‌ 
19 | 436, ಮೋಳೆಕೊಪ್ಪಲು, ಕೊತ್ತತ್ತಿ. ಪ್ರ-1 ಫಿ 50000 
ಹೋ॥ ಮಂಡ್ಯ ತಾ॥ 15000 
ಬಸವರಾಜು`ಬಿನ್‌ ಲೇಟ್‌. 
isis ೫ ಬೆಸರ್‌ ಮೇಕೆ 
20 ಠಿ “ಪ-1 50000 
ಗೋಪನಹಳ್ಳಿ, ಸಿ.ಎ.ಕೆರೆ ಹೋ, ಗ 00 ಸಾಕಾಣಿಕೆ 
ಮದ್ದೂರು ತಾ॥ 


ನಾಗಯ್ಯ ಬಿನ್‌ `ಸಿದ್ದಯ್ಯೆ, 
21 | ರಾವಣಿ, ಕಸಬಾ ಹೋಃ ಮಳವಳ್ಳಿ 
ತಾ 
, ಸಿದ್ದರಾಜು ಬಿನ್‌ ಚಿಕ್ಕಸಿದ್ದಯ್ಯ, 
22 #344, ಗಂಗಾಮತ ಬೀದಿ, 
ರಾವಣಿ, ಕಸಬಾ ಹೋ॥ ಮಳವಳ್ಳಿ 
ತಾ 
ಶ್ರೀನಿವಾಸ`ಹೆಚ್‌ನ'ಪೆಂಕಟಪ್ಪ ಬೆಸ 
NN ಪ್ರವರ್ಗ-, | ಜನರಲ್‌ 50000 
ಹೊಳಲು, ದುದ್ದ ಹೋ, ಮಂಡ್ಯ . "45000 " ಸ್ಟೋರ್‌ ; 
ತಾ 
ಸಡ್ಧಶಂಗಯ್ಕ್‌ ನನ್‌ ಮಾರಯ್ಯ ಗಂಗಾಮತ 
24 | ಕೊಣಸಾಲೆ, ಕೊಪ್ಪ ಹೋ, ಪ್ರ-1, ಹಿಂಡ 50000 
ಮದ್ದೂರು ತಾ॥ 11000 
ಜಯೆರಾಮು`ಜಿನ್‌ ಕಂಪೆಯ್ಯ, ರಗಾಮತೆ ನು 
25 | ಮೋಳೆಕೊಪ್ಪಲು, ಕೊತ್ತತ್ತಿ ಹೋ॥ ಪ್ರ-1 ವ . 50000 
ಮಂಡ್ಯ ತಾಃ 18000 4 
ಜಿ'ಲತಾಮಣೆ ಕೋಂ ಹೆಚ್‌.ಟೆ. ಬೆಸ್ತ 
26 | ವೆಂಕಟೇಶ್‌, ಹೊಸಹೊಳಲು, ಪ್ರ-1, ಹೈನುಗಾರಿಕೆ 50000. 
ಕಸಬ ಹೋ, ಕೆ.ಆರ್‌.ಪೇಟೆ ತಾ॥ 11500 
ಪುಟ್ಟಜೋರಮ್ಮ ಕೋಂ`ಪೇ॥ ಗೆಂಗಾಮತೆ 
27 ಕರಿಯಪ್ಪ ಸಾತನೂರು, ಕಸಬಾ ಪ್ರ-1, ಹೈನುಗಾರಿಕೆ 50000 
ಹೋ॥, ಮಂಡ್ಯ ತಾ॥. .. 1000 ಲ 
"ಸುರೇಶ.ಎನ್‌.ಆರ್‌ ಬಿನ್‌`ರಾಜಣ್ಣ, ¥ 
70, ಓಲ್‌ ಪೋಸ್‌ ಆಫೀಸ್‌ . ಬೆಸ್ತ f 
28 | ರೋಡ್‌, ಯಲ್ಲಮ್ಮ ದೇವಸ್ಥಾದ ಪ್ರ, Ki 50000 
ಹತ್ತಿರ, ನಾಗಮೆಂಗಲಮ ಟೌನ್‌ 17000 ಊ 
& ತಾ 
ರತ್ನಮ್ಮ ಕೋಂ ದೇವರಾಜು, ೫ ಬೆಸ ಪ-1. 
29 912, ಹೊಳಲು, ದುದ್ದ ಹೋ॥ 7000 ಹೈಮಗಾರಿಕೆ 50000 
ಮಂಡ್ಯ ತಾ॥ 
ಅರಿವು ಶೈಕ್ಷಣ್‌ ಸಾಲ" ಯೋಜನೆ 
30 7ವತ್ಸಲ3ಬಿ`ಬಿನ್‌`'ಚೋರಯ್ಯ ಕೆ 7 ಚಿಸ್ತರ್‌ BE 63000 
ಕಪರೆಕೊಪ್ಪಲು, ಮದ್ದೂರು ತಾ, | (ಇಷಅ) 
ಜಿ: ಮಂಡ್ಯ 12000 
(ಕೆನರಾ ಬ್ಯಾಂಕ್‌, ಮಳವಳ್ಳಿ. 
ಖಾ.ಸಂ: 1522108010344) 
ಮೊ.ಸಂ:8095933570 


[31 7 ನಿರಂಜನ್‌ ಎಂ.ಆರ್‌ ಬಿನ್‌ ಬಸ್ಟರ್‌ “MBA 100000 
"| ರಾಜೇಂದ್ರ ಪ್ರಸಾದ್‌ ಎಂ.ಸಿ. ಗಂಗಾ 1 
ಮತ ಬೀದಿ, ಮಳವಳ್ಳಿ ತಾ, ಜಿ: 12000 
ಮಂಡ್ಯ 
| ಆರ್ನಾಟಕ ಬ್ಯಾಂಕ್‌, ಲಿಮಿಟೆಡ್‌, 
ಭಾರತಿನಗರ, 
ಖಾ.ಸಂ:9272500100414001) 
ಮೊ.ಸಂ:9538830692 
ಗಂಗಾ ಕಲ್ಯಾಣ'ನೇರಾಷಕ ಹೋದನೆ 1 
ಹ ಫಲಾನುಭವಿಗಳ ಹೆಸರು ಮತ್ತು ವಿಳಾಸ ಜಾತಿ'ಮತ್ತು ಆದಾಯ 
32""ನಿಂಗಯ್ಯ ಬಿನ್‌ ಚೊಮ್ಮಯ್ಯ, ಸ್ತ ಪ್ರ “| 
ಕಲ್ಲೇನಹಳ್ಳಿ ದೇವಲಾಪುರ p ನಾಗಮಂಗಲ ತಾ॥ ” 12000, ರೂ.2.50 ಲಕ್ಷ 
ರಾ ಮಾರಯ್ಯ, 5 CE NE] 
ಕಬ್ಬಾರೆ, ಕಸಬ ಹೋ, ಮದ್ದೂರು ತಾಃ 13000, ರೂ.2.50 ಲಕ್ಷ 
| ರೂ] ಪಗಳ 


ಮಾನ್ಯ ವಿಧಾನಪರಿಷತ್‌ ಸದ 


ಅನುಬಂಧ-4 
ಸ್ಕರಾದ ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ತು: ಅವರ ಚುಕ್ಕೆ 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1738ಕ್ಕೆ 


**% 
3” | ಫಲಾನುಢವಗಳ ಹೆಸರು ಮತ್ತು ವಿಳಾಸ ] ಜಾತಿ'ಮತ್ತ ಸಾಲದ ಉಡ್ಡೆತ | ಲಭ್ಯ ಒದಗಿಸಿದ 
ಸಂ. ಅದಾಯ - ಒಟ್ಟು ಮೊತ್ತ 
> 2085 
L ಹಕ್ಲಯ ಹೆಸರು: ಮಂಡ್ಯ 
ಸ್ವಯಂ ಸಷಸ್ಯಾಗ' ಸಾಲ ಯೋಜನೆ 
| | ಸೋಂ ಕುಮಾರ್‌. ಕೆ.ಎಸ್‌, ಉಪ್ಪಾರ" 
1 ಬಸವನಗುಡಿ ಬೀದಿ, ದುದ್ದ ಗ್ರಾ ಮ ಪ್ರವರ್ಗ-1 ಹೈನುಗಾರಿಕೆ 50000 
ಮು ಹೋ, ಮಂಡ್ಯ ತಾ॥ 13000 Cy i 
SEN ಶಾಟ್‌ ಪುಟ್ಕಹಾಧು."”"| ಉಪ್ಪಾರ ಪ! | ಮ್ರಕೆ ಸಾಕಾಣಿಕೆ | ' 50000 
ಸುಪಾ ದುದ್ದ ಹೋ, ಮಂಡ್ಯ 11000 
ಪತನದ ET ಬಿ.ಸಿದ್ದರಾಜು ಹಕ್‌ ನಪಾಕ 3 
ಸ | ಹೊಸ್ಸ "ಆಫೀಸ್‌ ಹತ್ತಿರ ಸ್‌ ಟೌನ್‌, ao ನನನ್‌ ಸೂನ್‌ 300 
ಮುದ್ದಮ್ಮ ಕೋಂ ಪಣ ಷನವಕನ್ಪ ಉಪ್ಪಾರ ಪ್‌ | ] 
_ Bef ಕೊತ್ತತ್ತಿ ಹೋಃ ಮಂಡ್ಯ ತಾಃ iioo0 | ನ್ಯೈನಗಾರಿಕೆ ಎ 
ರಾನಾ ನನ್‌ ಪಾಸ ರಾನತಣ್ಣ ಉಪ್ಪಾರ ಪ್ರ”, j } 5 
3 ಕ ಕೊತ್ತತ್ತಿ ಹೋ॥ ನ ತಾ॥ 1000 ಕುಣ'ಸಾಘಣಿಕ } ಸಂ 
ನಜಯಾಲಕ್ಷ್ಮಿ KT ಎಸ್‌. ಕಷ್‌ ಶೆ, ಮ 
6 | 169, ಉಪ್ಪಾರಹಳ್ಳಿ, ಕಸಬಾ ಹೋ, ಶಿಪ್ಪಾರ ಪ್ರ! | ಜ್ವನರಲ್‌' ಸ್ಟೋರ್‌ $0000 
1000 KN 
ನಾಗಮಂಗಲ ತಾ॥ | 
[ ನಮ್‌ ಷನಾಷರಾಜು ವನ್‌ ದಯಾನಂದ, RT [3 | R p 
7 ಯಲಾದಹಳ್ಳಿ, ಕಸಬಾ ಹೋ॥ i000- p ಹೋಟೆಲ್‌ 50000 
ನಾಗಮಂಗಲ ತಾಃ Kk : : 
R ಾಂತರಾಜ ನನ್‌ ಮುಡ್ಡುರಂಗೆಯ್ಯ, ಉಪ್ಪಾರ ಈ a Sona ERE 
ಆರಣೆ, ಬೆಳ್ಳೂರು ಹೋ॥ ನಾಗಮಂಗಲ 10000 2 
i ಚೆಕ್ಕಳಯಮ್ಮ ವ ರಾಜಯ್ಯ. ಉಪಾಳಿಗ ಶೆಟಿ. 
9 ಕೆರಗೋಡು ಗ್ರಾಮ ಮತ್ತು ಹೋ॥ BR ಖು ಹೈನುಗಾರಿಕೆ 50000 
ಪ್ರ-1, 11000 
ಮಂಡ್ಯ ತಾ॥ \ 
-10 ಮಂಜು ಬಿನ್‌ ರಾಮಣ್ಣ, #124, ಉಪ್ಪಾರ ಪ್ರ-, | ಪ್ರಾವಿಜನ್‌ ಸ್ಟಾರ್‌ 50000 
5ನೇಕ್ರಾಸ್‌, ಲೇಬರ್‌ ಕಾಲೋನಿ, ಮಂಡ್ಯ 12000 
r ರಾವ್‌ ಸಾರ್‌ ಕಣ ಪುಟ್ಧಂಗಕೆಟ್ಟಿ. ಸಷ ] I 
1 | ಪೂರಿಗಾಲಿ, ಬಿ.ಜಿ.ಪುರ ಹೋ॥, ಉಪ್ಪಾರ ಪ್ರ” | ಬರ ಸಾಕಾಣಿಕೆ 50000 
- 11000 
ಮಳವಳ್ಳಿ ತಾಗ. 
ಪನ್ನು ಕಣ ಮಾದಕೆಟ್ಟಿ, ಮ T 
[¥) ಉಪ್ಪಾರದೊಡ್ಡಿ. ಕಸಬಾ ಹೋ 5000 § ಹೈನುಗಾರಿಕೆ 50000 
ಮದ್ದೂರು ತಾ 
ಮರಿಚಿಕ್ಕಮ್ಮ ಸೋಂ'ಮಲರಾಜು, ಉಪಾರ ಪ್ರ-1 
13 ಚಾಪುರದೊಡ್ಡಿ, ಕಸಬಾ ಹೋ॥ 000 ಹೈನುಗಾರಿಕೆ | 50000 
L ಮದ್ದೂರು ತಾಃ 
Tಷಹಾಡಾವ್‌ ಸೋಂ ಲೇಟ್‌. ಕೃಷ್ಣಪ್ಪ, ಉಪಾರ ಪ್ರ” 
14 | ಚಂದಗಾಲು. ಉಪ್ಪಾರಕೊಪ್ಪಲು ದುಡ್ಡ tooo ಭಕ ಪಾಸಾಟಿಕಿ 50000 
ಹೋ, ಮಂಡ್ಯ ತಾಃ 


ದುದ್ದ ಹೋ ಮಂಡ್ಯ ತಾ॥ 


ನಾಗಮ್ಮ ಕಾಂ ಸಿದ್ದಯ್ಯ [ERE ಉಪಾರ ಪ್ರ”, 1 
15 | ಪಾಲಹಳ್ಳಿ ದ ಹೋ, ಸ i000 ನುಂ:ಸಾಕಗತ 50000 
ಶ್ರೀರಂಗಪೆಟ್ಟಣ' ತಾ॥ ಫ್‌ ಅ 
ಶಾರದಮ್ಮ ಇನ ಪೇ ಕಾಷಸ್ಥಾನ- ಸನಾ ; 
ಉಪಾರ ಪ್ರ-!, 
16 ಐನೋರಹುಂಡಿ. ಬಿ.ಜಿ.ಪುರ ಹೋ॥, 000 ಹೈನುಗಾರಿಕೆ 50000 
ಮಳವಲ್ಳಿ ತಾಃ. pe | 
ಗಾಗ ಸಾಂ ಕಷ ಮಾದಯ್ಯ NT FR 
17 | ಐನೋರಹುಂಡಿ. ಬಿ.ಜಿ.ಪುರ ಹೋ, ಖ್‌ ಹೈನುಗಾರಿಕೆ 50000 
: 12000 ಈ 4 
ಮಳವಳ್ಳಿ ತಾ. 1) 
| ಅರವು ಕ್ಷ ನ ಸಾಲ ಷ್‌ 1 
ಕ್ರ ಫರಾನನವಿಣ್‌' ತುರು ಮತ್ತು 'ನಿಳಾ ಜಾತಿ'ಮತ್ತು 'ಹಾಲದೆ ಕತ ಸೌಲಭ್ಯ ಒದಗಿಸಿದ 
| ಸಂ. “ಅದಾಯ ಒಟ್ಟು ಮೊತ್ತ 
He Tam ನನ್‌ ಸದ್ದರಾಜು ದ]. ಉಪ್ಪಾರೆ `ಷ | 82000 
ನ 57/2, ಹಳೆ ಪೋಸ್ಟ್‌ ಆಫೀಸ್‌ ರಸ್ತೆ, J ) (ಇ೩ಇ) 
ಕಲ್ಲಹಳ್ಳಿ, ಮಂಡ್ಯ 20000 DCET 
(ಕೆನರಾ ಬ್ಬಾಂಕ್‌, ಕಲ್ಲಹಳ್ಳಿ ಮಂಡ್ಯ, Wy y ¢ 
ಸರಕ್ರನನರ್‌ ಡಸ ನನ್‌ಸೃಷ್ಷಯ್ಯ ಉುಷ್ಣರ ಷ್‌ - 34000 
ಡಿ.ಎಂ, ಕಾರಸವಾಡಿ ರಸ್ತೆ, ಹೊಸಹಳ್ಳಿ, 1 (Mech) i 
ಮಂಡ್ಯ 30000 
| (ಕಾಪೋರೇಷನ್‌ ಬ್ಯಾಂಕ್‌, ಮಂಡ್ಯ 
ಗಂಗಾ ಕಲ್ಯಾಣ ನೀರಾವರಿ ಯೋಜನೆ 
£ ಫಲಾನುಭವಿಗಳ ಹೆಸರು ಮತ್ತು ವಿಳಾಸ ಜಾತಿ ಮತ್ತು ಆದಾಯ 
3ರ Ec ಪಾವತಟ್ಟ ಇಪ್ನಾರಕಾಷ್ಠು. 


ಉಪ್ಪಾರ, 'ಪ್ರ-1 
1000, ರೂ.2.50 ಲಕ್ಷ 


r 


3 ಪಗ 
A 


